


ಅಧಿಕೃತವಾಗಿ ಪ್ರಕಟಿಸಲಾದುದು 
೬. ಬೆಂಗಳೂರು, ಗುರುವಾರ, ಮಾರ್ಚ್‌ ೬, ೨೦೧೪ (ಫಾಲ್ಗುಣ ೧೫, ಶಕ ವರ್ಷ ೧೯೩೫) KE 
Volume 149 Bangalore, Thursday, March 6, 2014 (Phalguna 15, Shaka Varsha 1935) Issue 10 
ಭಾಗ ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 
ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ವಿಷಯ : 2013-14ನೇ ಸಾಲಿನಲ್ಲಿ ಸಕ್ಕರೆ ಕಾರ್ಯಾನೆಗಳಿಗೆ ಕಬ್ಬು ಸರಬರಾಜು ಮಾಡಿದ ರೈತರಿಗೆ ಹೆಚ್ಚುವರಿ 
ಪ್ರೋತ್ಸಾಹಧನ ನೆರವು ಯೋಜನೆ 
ಓದಲಾಗಿದೆ : 1 ಕರ್ನಾಟಕ ಕಬ್ಬು (ಖರೀದಿ ಮತ್ತು ಸರಬರಾಜು ನಿಯಂತ್ರಣ) ಅಧಿನಿಯಮ, 2013 


ತ ಸರ್ಕಾರದ ಅಧಿಸೂಚನೆ ಸಂಖ್ಯೆ ವಾಕೈೆ/69/ಎಸ್‌ಜಿಎಫ್‌/2013, ದಿನಾಂಕ : 03-08-2013 


3. ಸರ್ಕಾರದ ಆದೇಶ ಸಂಖ್ಯೆ ವಾಕೈೆ/69/ಎಸ್‌ಜಿಎಫ್‌/2013, ದಿನಾಂಕ : 04-09-2013 
ಮತ್ತು 22-10-2013 


4. ಸರ್ಕಾರದ ಅಧಿಸೂಚನೆ ಸಂಖ್ಯೆ ಎಫ್‌ಡಿ/216/ಸಿಎಸ್‌ಎಲ್‌/2013, ದಿನಾಂಕ: 05-11-2013 
5. ಸರ್ಕಾರದ ಅಧಿಸೂಚನೆ ಸಂಖ್ಯೆ ಎಫ್‌ಡಿ/216/ಸಿಎಸ್‌ಎಲ್‌/2013, ದಿನಾಂಕ: 22-11-2013 


6. ಸದಸ್ಯ ಕಾರ್ಯದರ್ಶಿ, ಕಬ್ಬು ನಿಯಂತ್ರಣ ಮಂಡಳಿ ಹಾಗೂ ಆಯುಕ್ತರು, ಕಬ್ಬು ಅಭಿವೃದ್ಧಿ 
ಮತ್ತು ಸಕ್ಕರೆ ನಿರ್ದೇಶಕರವರ ಅಧಿಸೂಚನೆ ಸಂಖ್ಯೆ: ಡಿಎಸ್‌ಕೆ/ಎಸ್‌ಟಿಟಿ/51/2013-14, 


ದಿನಾಂಕ: 23-11-2013 ಮತ್ತು 25-11-2013 
7; ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 48 ಬಿಆರ್‌ಎಸ್‌ 2013, ದಿನಾಂಕ: 18-12-2013 


8. ಆಯುಕ್ತರು, ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರು ಇವರ ಪತ್ರ ಸಂಖ್ಯೆ: ಡಿಎಸ್‌ಕೆ/ 
ಎಸ್‌ಟಿಟಿ/2013-14, ದಿನಾಂಕ: 20-12-2013 

ಪ್ರಸ್ತಾವನೆ : 

ಮೇಲೆ (1ರಲ್ಲಿ ಓದಲಾದ ಕರ್ನಾಟಕ ರಾಜ್ಯದಲ್ಲಿನ ಸಕ್ಕರೆ ಕಾರ್ಬಾನೆಗಳಲ್ಲಿ ಬಳಕೆಗೆ ಅಗತ್ಯವಾದ ಕಬ್ಬಿನ ಖರೀದಿ ಮತ್ತು ಸರಬರಾಜನ್ನು 
ನಿಯಂತ್ರಿಸಲು ಮತ್ತು ಅದಕ್ಕೆ ಸಂಬಂಧಿಸಿದ ಅಥವಾ ಅದಕ್ಕೆ ಅನುಷಂಗಿಕವಾದ ವಿಷಯಗಳಿಗೆ ಉಪಬಂಧಿಸುವುದು ವಿಹಿತವಾಗಿರುವುದರಿಂದ ರಾಜ್ಯದಲ್ಲಿ 
ಕರ್ನಾಟಕ ಕಬ್ಬು (ಖರೀದಿ ಮತ್ತು ಸರಬರಾಜು ನಿಯಂತ್ರಣ) ಅಧಿನಿಯಮ, 2013 ಅನ್ನು ಜಾರಿಗೆ ತರಲಾಗಿದೆ. ಮೇಲೆ (2)ರಲ್ಲಿ ಓದಲಾದ 
ಅಧಿಸೂಚನೆಯಲ್ಲಿ ಕರ್ನಾಟಕ ಕಬ್ಬು ನಿಯಂತ್ರಣ ಮಂಡಳಿ (ವ್ಯವಹಾರ ನಿರ್ವಹಣೆ ಕುರಿತ ಕಾರ್ಯವಿಧಾನ ನಿಯಮಗಳು, 2013 {Karnataka 
Sugarcane Control Board (Procedure regarding Transaction of Business) Rules, 2013} ಅನ್ನು ಹೊರಡಿಸಲಾಗಿದೆ. ಮೇಲೆ (3)ರಲ್ಲಿ ಓದಲಾದ 
ಆದೇಶಗಳಲ್ಲಿ ಕರ್ನಾಟಕ ಕಬ್ಬು (ಖರೀದಿ ಮತ್ತು ಸರಬರಾಜು ನಿಯಂತ್ರಣ) ಅಧಿನಿಯಮದ ಕಂಡಿಕೆ 3(2)ರ ಪ್ರಕಾರ ಕಬ್ಬು ನಿಯಂತ್ರಣ ಮಂಡಳಿಯನ್ನು 
ರಚಿಸಿ ಆದೇಶಿಸಲಾಗಿದೆ. ಸದರಿ ಮಂಡಳಿಯಲ್ಲಿ ಮಾನ್ಯ ಸಕ್ಕರೆ ಖಾತೆ ಹೊಂದಿರುವ ಸಚಿವರು ಅಧ್ಯಕ್ಷರಾಗಿ, ಕೃಷಿ ಖಾತೆ ಹೊಂದಿರುವ ಸಚಿವರು 
ಸಹಾಧ್ಯಕ್ಷರಾಗಿ, ಮೂವರು ಅಧಿಕಾರಿ ವರ್ಗದವರು ಸದಸ್ಯರಾಗಿ ಕಬ್ಬು ಬೆಳೆಗಾರರಿಂದ ರಾಜ್ಯ ಸರ್ಕಾರವು ನಾಮ ನಿರ್ದೇಶಸಿದ ಐವರಿಗಿಂತ ಹೆಚ್ಚಿಲ್ಲದ ರೈತ 
ಪ್ರತಿನಿಧಿಗಳು, ಸಕ್ಕರೆ ಕಾರ್ಪ್ಯಾನೆಗಳನ್ನು ನಡೆಸುತ್ತಿರುವವರಿಂದ ರಾಜ್ಯ ಸರ್ಕಾರವು ನಾಮ ನಿರ್ದೇಶಿಸಿದ ಐವರಿಗಿಂತ ಹೆಚ್ಚಿಲ್ಲದ ಸದಸ್ಯರು ಮತ್ತು ಆಯುಕ್ತರು 
ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರು ಸದಸ್ಯ-ಕಾರ್ಯದರ್ಶಿಯಾಗಿ ಇರುತ್ತಾರೆ. 


(೩೫೩) 


೩೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ಭಾಗ೧ 





ಕಬ್ಬು ನಿಯಂತ್ರಣ ಮಂಡಳಿಯು ದಿನಾಂಕ 28-09-2013, 29-10-2013 ಮತ್ತು 10-11-2013 ರಂದು ಸಭೆಗಳನ್ನು ಸೇರಿದ್ದು, ದಿನಾಂಕ: 
10-11-2013ರಂದು ನಡೆದ ಸಭೆಯಲ್ಲಿ ಮಂಡಳಿಯ ಸದಸ್ಯರುಗಳು ನೀಡಿದ ಮಾಹಿತಿ, ಅಭಿಪ್ರಾಯ ಹಾಗೂ ಅಂಕಿ-ಅಂಶಗಳನ್ನು ಪರಿಶೀಲಿಸಿ 2013-14ನೇ 
ಸಾಲಿಗೆ ಕಬ್ಬು ಬೆಲೆ ನಿಗದಿಪಡಿಸುವ ಬಗ್ಗೆ ಲೆಕ್ಕಾಚಾರ ಮಾಡಿ 2013-14ನೇ ಕಬ್ಬು ನುರಿಸುವ ಹಂಗಾಮಿಗೆ ಪ್ರತಿ ಟನ್‌ ಕಬ್ಬಿನ ಬೆಲೆ ಈ ಕೆಳಕಂಡಂತೆ 
ನಿಗದಿಪಡಿಸಿರುತ್ತದೆ :- 
1 ದಕ್ಷಿಣ ಕರ್ನಾಟಕದಲ್ಲಿ ಶೇ. 9.5 ಇಳುವರಿಗೆ ಪ್ರತಿ ಟನ್‌ ಕಬ್ಬಿಗೆ ರೂ. 2424/- ಎಂದು ಲೆಕ್ಕ ಬಂದಿರುವುದರಿಂದ ಎಲ್ಲಾ ತೆರಿಗೆ-ಕರ 
ರಿಯಾಯಿತಿ ನೀಡಿದಲ್ಲಿ ಪ್ರತಿ ಟನ್‌ ಕಬ್ಬಿಗೆ ಸರಾಸರಿ ರೂ. 2500/- ದರಕ್ಕೆ ಬರಲಾಗಿದೆ. ದಕ್ಷಿಣ ಕರ್ನಾಟಕದ ಎಲ್ಲಾ ಕಾರ್ಲಾನೆಗಳಿಗೆ ಈ 
ದರವನ್ನು ಸಮಾನವಾಗಿ ಅಳವಡಿಸುವುದು. ಈ ದರ ಎಕ್ಸ್‌-ಗೇಟ್‌ ಇರುತ್ತದೆ. 


2. ಉತ್ತರ ಕರ್ನಾಟಕದಲ್ಲಿ ಶೇ. 11ರ ಇಳುವರಿಗೆ ಪ್ರತಿ ಟನ್‌ ಕಬ್ಬಿಗೆ ರೂ. 2729/- ಎಂದು ಲೆಕ್ಕ ಬಂದಿರುವುದರಿಂದ ಎಲ್ಲಾ ತೆರಿಗೆ-ಕರ 
ರಿಯಾಯಿತಿ ನೀಡಿದಲ್ಲಿ ಪ್ರತಿ ಟನ್‌ ಕಬ್ಬಿಗೆ ಸರಾಸರಿ ರೂ. 2825/- ದರಕ್ಕೆ ಬರಲಾಗಿದೆ. ಈ ದರದಲ್ಲಿ ಕಬ್ಬು ಕಟಾವು ಹಾಗೂ ಸಾಗಾಣಿಕೆ 
ವೆಚ್ಚ ಕಡಿತಗೊಳಿಸಿ ಒಟ್ಟು ರೂ. 2500/-ನ್ನು ಎಕ್ಸ್‌-ಫೀಲ್ಡ್‌ ದರದಲ್ಲಿ ರೈತರಿಗೆ ನೀಡುವುದು. ಉತ್ತರ ಕರ್ನಾಟಕದ ಎಲ್ಲಾ ಕಾರ್ಪಾನೆಗಳಿಗೆ 
ಈ ದರವನ್ನು ಸಮಾನವಾಗಿ ಅಳವಡಿಸುವುದು. ಈ ದರ ಎಕ್ಸ್‌-ಫೀಲ್ಡ್‌ ಇರುತ್ತದೆ. 


ಅಲ್ಲದೆ, ಕಬ್ಬು ನಿಯಂತ್ರಣ ಮಂಡಳಿಯು ರಾಜ್ಯದ ಸಕ್ಕರೆ ಕಾರ್ಲಾನೆಗಳಿಗೆ ಎಲ್ಲಾ ತೆರಿಗೆ-ಕರ ರಿಯಾಯಿತಿಗಳನ್ನು ನೀಡಲು ಪರಿಗಣಿಸುವಂತೆ 
ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುತ್ತದೆ. ಕಬ್ಬು ನಿಯಂತ್ರಣ ಮಂಡಳಿಯ ನಿರ್ಣಯವನ್ನು ಪರಿಗಣಿಸಿ ಸರ್ಕಾರವು ಮೇಲೆ (3) ಮತ್ತು (4)ರಲ್ಲಿ ಓದಲಾದ 
ಅಧಿಸೂಚನೆಗಳಲ್ಲಿ ರಾಜ್ಯದ ಸಕ್ಕರೆ ಕಾರ್ಲಾನೆಗಳಿಗೆ ಈ ಕೆಳಕಂಡಂತೆ ಕಬ್ಬು ಖರೀದಿ ತೆರಿಗೆ ಹಾಗೂ ರಸ್ತೆ ಕರ ಮತ್ತು ಮೌಲ್ಯವರ್ಧಿತ ತೆರಿಗೆ ಪಾವತಿಗೆ 
ಮನ್ನಾ ಮಾಡಿರುತ್ತದೆ. 


| ಅಧಿಸೂಚನೆ ಸಂಖ್ಯೆ ಎಫ್‌ಡಿ/216/ಸಿಎಸ್‌ಎಲ್‌/2013, ದಿನಾಂಕ: 22-11-2013ರಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ದಿನಾಂಕ: 
31-03-2014ರವರೆಗೆ ಕಬ್ಬು ಖರೀದಿ ತೆರಿಗೆ ಹಾಗೂ ರಸ್ತೆ ಕರ ಮೊತ್ತವನ್ನು ಮನ್ನಾ ಮಾಡಲಾಗಿದೆ. 


Il. ಅಧಿಸೂಚನೆ ಸಂಖ್ಯೆ ಎಫ್‌ಡಿ/216/ಸಿಎಸ್‌ಎಲ್‌/2013, ದಿನಾಂಕ: 05-11-2013ರಲ್ಲಿ ದಿನಾಂಕ: 06-11-2013ರಿಂದ ಸಕ್ಕರೆ ಮಾರಾಟದ 
ಮೇಲೆ ಮೌಲ್ಯವರ್ಧಿತ ತೆರಿಗೆಯನ್ನು ಮನ್ನಾ ಮಾಡಲಾಗಿದೆ. 


ಕಬ್ಬು ನಿಯಂತ್ರಣ ಮಂಡಳಿಯು ಮೇಲೆ ನಿಗದಿಪಡಿಸಿದಂತೆ ಮಂಡಳಿಯ ಸದಸ್ಯ-ಕಾರ್ಯದರ್ಶಿಯವರು ಮೇಲೆ ಓದಲಾದ (4)ರ ಅನ್ವಯ 
2013-14ನೇ ಸಾಲಿಗೆ ಸಂಬಂಧಿಸಿದಂತೆ ದಕ್ಷಿಣ ಕರ್ನಾಟಕ ಭಾಗಕ್ಕೆ ಎಕ್ಸ್‌-ಗೇಟ್‌ ಪ್ರತಿ ಟನ್‌ ಕಬ್ಬಿಗೆ ರೂ. 2500/- ಮತ್ತು ಉತ್ತರ ಕರ್ನಾಟಕ ಭಾಗಕ್ಕೆ 
ಎಕ್ಸ್‌-ಫೀಲ್ಡ್‌ ದರದಲ್ಲಿ ಪ್ರತಿ ಟನ್‌ ಕಬ್ಬಿಗೆ ರೂ. 2500/- ದರ ನಿಗದಿ ಮಾಡಿ ಅಧಿಸೂಚನೆಯನ್ನು ಹೊರಡಿಸಿರುತ್ತಾರೆ. 


ಮೇಲೆ (7)ರಲ್ಲಿ ಓದಲಾದ ಆದೇಶದಲ್ಲಿ ಆರ್ಥಿಕ ಇಲಾಖೆಯು 2013-14ನೇ ಸಾಲಿನಲ್ಲಿ ಲೆಕ್ಕಶೀರ್ಷಿಕೆ "“"2401-00-800-01-40-059 (Plan) 
— Other Agricultural Schemes” ಅಡಿ ರೂ. 30,000.00 ಲಕ್ಷಗಳ ಹೆಚ್ಚುವರಿ ಅನುದಾನವನ್ನು ರೈತರಿಗೆ ಕಬ್ಬಿಗೆ ಪ್ರೋತ್ಸಾಹ ಧನವನ್ನಾಗಿ ನೀಡಲು 
ಆಯುಕ್ತರು, ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ನಿರ್ದೇಶಕರಿಗೆ ಒದಗಿಸಲು ಅವಕಾಶ ಕಲ್ಪಿಸಿದೆ. 


ರಾಜ್ಯದ ಕಬ್ಬು ಬೆಳೆಗಾರರು ಹಾಗೂ ವಿವಿಧ ರೈತ ಸಂಘಟನೆಗಳು ಕಬ್ಬು ನಿಯಂತ್ರಣ ಮಂಡಳಿಯು ನಿಗದಿಪಡಿಸಿರುವ ಪ್ರತಿ ಟನ್‌ ಕಬ್ಬಿನ 
ಬೆಲೆಯು ಕಡಿಮೆ ಇರುವುದೆಂದು ಹಾಗೂ ಕಬ್ಬಿಗೆ ಇನ್ನೂ ಹೆಚ್ಚಿನ ಬೆಲೆ ನಿಗದಿಪಡಿಸಬೇಕೆಂದು ಒತ್ತಾಯಿಸಿರುತ್ತಾರೆ ಮತ್ತು ಸಕ್ಕರೆ ಕಾರ್ಬಾನೆಗಳು ಮಂಡಳಿ 
ನಿಗದಿಪಡಿಸಿದ ಬೆಲೆಯನ್ನು ನೀಡಲು ಕಷ್ಟಸಾಧ್ಯವೆಂದು ತಿಳಿಸಿರುತ್ತಾರೆ. 


ಮೇಲ್ಕಂಡ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ 2013-14ನೇ ಸಾಲಿಗೆ ರಾಜ್ಯದ ಸಕ್ಕರೆ ಕಾರ್ಪಾನೆಗಳಿಗೆ ಕಬ್ಬು ಬೆಳೆದ ರೈತರು ಸರಬರಾಜು ಮಾಡುವ ಪ್ರತಿ 
ಟನ್‌ ಕಬ್ಬಿಗೆ ರೂ. 150/- ನ್ನು ಹೆಚ್ಚುವರಿ ಪ್ರೋತ್ಸಾಹ ಧನವಾಗಿ (additional incentive) ಕರ್ನಾಟಕ ರಾಜ್ಯದ ರೈತರಿಗೆ ನೀಡಲು ಸರ್ಕಾರ ತೀರ್ಮಾನಿಸಿದೆ. 
ಕರ್ನಾಟಕ ರಾಜ್ಯದಲ್ಲಿ 2013-14ನೇ ಸಾಲಿನಲ್ಲಿ ಸುಮಾರ 300 ಲಕ್ಷ ಟನ್‌ ಕಬ್ಬು ರೈತರಿಂದ ಸಕ್ಕರೆ ಕಾರ್ಲಾನೆಗಳಿಗೆ ಸರಬರಾಜು ಆಗುವ ಸಾಧ್ಯತೆ ಇದೆ 
ಎಂದು ಅಂದಾಜಿಸಲಾಗಿದೆ. ಅದರಂತೆ ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 


ಸರ್ಕಾರದ ಆದೇಶ ಸಂಖ್ಯೆ: ಸಿಐ 288 ಎಸ್‌ಜಿಎಫ್‌ 2013, ಬೆ೦ಗಳೂರು, ದಿನಾಂಕ: 07ನೇ ಜನವರಿ, 2014 


2013-14ನೇ ಕಬ್ಬು ನುರಿಸುವ ಹಂಗಾಮಿನಲ್ಲಿ ರಾಜ್ಯದ ಸಕ್ಕರೆ ಕಾರ್ಪಾನೆಗಳಿಗೆ ಕಬ್ಬು ಬೆಳೆದ ರೈತರು ಸರಬರಾಜು ಮಾಡುವ ಪ್ರತಿ ಟನ್‌ ಕಬ್ಬಿಗೆ 
ರೂ. 150/-ನ್ನು ಹೆಚ್ಚುವರಿ ಪ್ರೋತ್ಸಾಹ ಧನವನ್ನಾಗಿ ಕರ್ನಾಟಕ ರಾಜ್ಯದ ರೈತರಿಗೆ ಈ ಕೆಳಗಿನ ಷರತ್ತುಗಳಂತೆ ನೀಡಲು ಮಂಜೂರಾತಿ ನೀಡಿದೆ. 


1... ದಿನಾಂಕ: 01-10-2013ರಿಂದ 30-09-2014ರ ಅವಧಿಯಲ್ಲಿ ರಾಜ್ಯದ ಸಕ್ಕರೆ ಕಾರ್ಪಾನೆಗಳಿಗೆ ಕಬ್ಬು ಸರಬರಾಜು ಮಾಡಿದ ರಾಜ್ಯದ 
ರೈತರಿಗೆ ಈ ಹೆಚ್ಚುವರಿ ಪ್ರೋತ್ಸಾಹಧನ ಅನ್ವಯವಾಗುತ್ತದೆ. 


2. 2013-14ನೇ ಸಾಲಿನ ಹ೦ಗಾಮನ್ನು ಸಕ್ಕರೆ ಕಾರ್ಯಾನೆಗಳು ದಿನಾಂಕ: 01-10-2013ಕ್ಕಿಂತ ಮುಂಚಿತವಾಗಿ ಪ್ರಾರಂಭಿಸಿದಲ್ಲಿ 2013-14ನೇ 
ಸಾಲಿನಲ್ಲಿ ಕಾರ್ಬಾನೆಯನ್ನು ಪ್ರಾರಂಭಿಸಿದ ದಿನಾಂಕದಿಂದ ಸದರಿ ಹಂಗಾಮು ಮುಕ್ತಾಯವಾಗುವವರೆಗಿನ ದಿನಾಂಕದವರೆಗೆ ರೈತರು 
ಸರಬರಾಜು ಮಾಡಿದ ಕಬ್ಬಿಗೆ ಸಹ ಈ ಹೆಚ್ಚುವರಿ ಪ್ರೋತ್ಸಾಹಧನ ಅನ್ವಯವಾಗಲಿದೆ. 2014-15ನೇ ಸಾಲಿನ ಹಂಗಾಮನ್ನು 
01-10-2014ಕ್ಕಿಂತ ಮುಂಚಿತವಾಗಿ ಪ್ರಾರಂಭಿಸುವ ಸಕ್ಕರೆ ಕಾರ್ಯಾನೆಗಳಿಗೆ ಸರಬರಾಜು ಆಗುವ ಕಬ್ಬಿಗೆ ಈ ಹೆಚ್ಚುವರಿ ಪ್ರೋತ್ಸಾಹಧನ 
ಅನ್ವಯವಾಗುವುದಿಲ್ಲ. 

3. 2013-14ನೇ ಸಾಲಿನ ಹಂಗಾಮಿಗೆ ಸಂಬಂಧಿಸಿದಂತೆ ಕಾರ್ಪಾನೆಗಳಲ್ಲಿ ಕಬ್ಬು ನುರಿಸಿದ ಪ್ರಮಾಣದ ಆಧಾರದ ಮೇಲೆ ಕಬ್ಬು ಬೆಳೆಗಾರರ 
ರೈತರಿಗೆ ಬಿಡುಗಡೆ ಮಾಡಲೇಬೇಕಾದ ಪ್ರೋತ್ಸಾಹಧನ ಮೊತ್ತವನ್ನು ಲೆಕ್ಕಾಚಾರ ಮಾಡಿ ಆಯುಕ್ತರು, ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ 
ನಿರ್ದೇಶಕರು ಸದರಿ ಹೆಚ್ಚುವರಿ ಪ್ರೋತ್ಸಾಹಧನ ಬಿಡುಗಡೆಗಾಗಿ ಕೃಷಿ ಇಲಾಖೆಗೆ ಪ್ರಸ್ತಾವನೆಯನ್ನು ಸಲ್ಲಿಸತಕ್ಕದ್ದು. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ೩೫೫ 





ಆಯುಕ್ತರು, ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರು, ಪ್ರೋತ್ಸಾಹಧನವನ್ನು ಬಿಡುಗಡೆಗಾಗಿ ಕೃಷಿ ಇಲಾಖೆಗೆ ಸಲ್ಲಿಸಿದ 
ಪ್ರಸ್ತಾವನೆಯನ್ನು ಪರಿಗಣಿಸಿ ಕೃಷಿ ಇಲಾಖೆಯು ಹೆಚ್ಚುವರಿ ಪ್ರೋತ್ಸಾಹಧನವನ್ನು ಕಬ್ಬು ಆಯುಕ್ತರಿಗೆ ಬಿಡುಗಡೆ ಮಾಡತಕ್ಕದ್ದು. 


ರಾಜ್ಯದ ಸಕ್ಕರೆ ಕಾರ್ಯಾನೆಗಳು 2013-14ನೇ ಸಾಲಿನ ಹಂಗಾಮಿನಲ್ಲಿ ತಮ್ಮ ತಮ್ಮ ಕಾರ್ಪಾನೆಗಳಲ್ಲಿ ನುರಿಸಿದ ಕಬ್ಬಿನ ಪ್ರಮಾಣದ ವಿವರ 
ಹಾಗೂ ಕಬ್ಬು ಸರಬರಾಜು ಮಾಡಿದ ರೈತರ ವಿವರಗಳನ್ನು ಪ್ರತಿ 15 ದಿನಗಳಿಗೊಮ್ಮೆ ಅನುಬಂಧ-1ರಲ್ಲಿನ ನಮೂನೆಯಲ್ಲಿ ಸಂಬಂಧಪಟ್ಟ 
ಜಿಲ್ಲಾಧಿಕಾರಿಗಳಿಗೆ ತಪ್ಪದೇ ಸಲ್ಲಿಸತಕ್ಕದ್ದು. 


ಕೃಷಿ ಇಲಾಖೆ ಬಿಡುಗಡೆ ಮಾಡಿದ ಸದರಿ ಹೆಚ್ಚುವರಿ ಪ್ರೋತ್ಸಾಹಧನವನ್ನು ಆಯುಕ್ತರು, ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರು 
ಸಂಬಂಧಿಸಿದ ಜಿಲ್ಲಾಧಿಕಾರಿಗಳಿಗೆ ಬಿಡುಗಡೆ ಮಾಡಬೇಕು ಹಾಗೂ ಜಿಲ್ಲಾಧಿಕಾರಿಗಳು ಈ ರೀತಿ ಬಿಡುಗಡೆ ಮಾಡಿದ ಹೆಚ್ಚುವರಿ 
ಪ್ರೋತ್ಸಾಹಧನವನ್ನು ಅನುಬಂಧ-1ರಲ್ಲಿರುವ ಮಾಹಿತಿಯ ಆಧಾರದ ಮೇಲೆ ಕೂಡಲೇ ಆಯಾ ರೈತರ ವೈಯಕ್ತಿಕ ಬ್ಯಾಂಕ್‌ ಖಾತೆಗಳಿಗೆ 
ಜಮೆ ಮಾಡಿ, ರೈತವಾರು ವಿತರಣೆಯಾದ ಮೊತ್ತದ ವಿವರವನ್ನು ಉಪಯುಕ್ತತಾ ಪ್ರಮಾಣ ಪತ್ರದೊಂದಿಗೆ ಆಯುಕ್ತರು ಕಬ್ಬು ಅಭಿವೃದ್ಧಿ 
ಹಾಗೂ ಸಕ್ಕರೆ ನಿರ್ದೇಶಕರಿಗೆ ಸಲ್ಲಿಸತಕ್ಕದ್ದು. 


ರೈತರ ವೈಯಕ್ತಿಕ ಬ್ಯಾಂಕ್‌ ಖಾತೆಗಳಿಗೆ ಹೆಚ್ಚುವರಿ ಪ್ರೋತ್ಸಾಹಧನ ಜಮೆ ಮಾಡಿದ ನಂತರ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು 


ಆ 


ಕಾರಾನೆವಾರು ಹಾಗೂ ರೈತವಾರು ವಿತರಣೆಯಾದ ಮೊತ್ತದ ವಿವರಗಳನ್ನು ಉಪಯುಕ್ತತಾ ಪ್ರಮಾಣ ಪತ್ರದೊಂದಿಗೆ ಆಯುಕ್ತರು ಕಬ್ಬು 
ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರಿಗೆ ಸಲ್ಲಿಸತಕ್ಕದ್ದು. 


ಈ ಹೆಚ್ಚುವರಿ ಪ್ರೋತ್ಸಾಹಧನವನ್ನು ಕೃಷಿ ಇಲಾಖೆಯ ಲೆಕ್ಕಶೀರ್ಷಿಕೆ “"2401-00-800-01-40-059 (Plan) - Other Agricultural Schemes" 
ಅಡಿಯಲ್ಲಿ ಅನುದಾನವಾಗಿ ನೀಡಲಾಗಿದ್ದು, ಕೃಷಿ ಇಲಾಖೆಯು ಆಯುಕ್ತರು, ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ನಿರ್ದೇಶಕರಿಂದ ಬೇಡಿಕೆ ಬಂದ ನಂತರ ಸದರಿ 
ಲೆಕ್ಕಶೀರ್ಷಿಕೆ 2852-08-201-0-07-ಯೋಜನೆ-106 ಸಹಾಯಧನ ಇದಕ್ಕೆ ಭರಣ ಮಾಡತಕ್ಕದ್ದು. ಆಯುಕ್ತರು, ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ 


ನಿರ್ದೇಶಕರು 


ಸದರಿ ಹೆಚ್ಚುವರಿ ಪ್ರೋತ್ಸಾಹಧನವನ್ನು ಸಂಬಂಧಿಸಿದ ಜಿಲ್ಲಾಧಿಕಾರಿಗಳ ಲೆಕ್ಕಶೀರ್ಷಿಕೆಗೆ ಭರಣ ಮಾಡಿ ರೈತರಿಗೆ ಪಾವತಿಸಲು 


ಕ್ರಮವಹಿಸತಕ್ತದು. 
= KAA) 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಎಫ್‌ಡಿ 1496 ವೆಚ್ಚ-1/2013, ದಿನಾಂಕ: 18-12-2013ರಲ್ಲಿ ನೀಡಿರುವ ಸಹಮತಿಯ ಮೇರೆಗೆ ಹಾಗೂ 
ದಿನಾಂಕ: 03-01-2014ರಂದು ನಡೆದ ಸಚಿವ ಸಂಪುಟ ಸಭೆಯ ಪ್ರಕರಣ ಸಂಖ್ಯೆ: ಸಿ:880/2013ರಲ್ಲಿನ ನಿರ್ಣಯದನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ಆರ್‌. ನರಸಿಂಹಮೂರ್ತಿ ರಾವ್‌, 
ಪೀಠಾಧಿಕಾರಿ, (ಸಕ್ಕರೆ) 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


ಅನುಬಂಧ-1 
ನಮೂನೆ-1 


ರಾಜ್ಯದ ಸಕ್ಕರೆ ಕಾರ್ಪಾನೆಗಳು 2013-14ನೇ ಸಾಲಿನಲ್ಲಿ ನುರಿಸಿದ ಕಬ್ಬಿನ ಪ್ರಮಾಣದ ವಿವರ ಹಾಗೂ ಕಬ್ಬು ಸರಬರಾಜು ಮಾಡಿದ ರೈತರ ವಿವರಗಳು 












































ಕಾರ್ಲಾನೆಯ ಹೆಸರು: 
ರೈತನ ಬ್ಯಾಂಕ್‌ 2013-14ನೇ ಕಬ್ಬು ನುರಿಸುವ ಹಂಗಾಮಿನಲ್ಲಿ 
ಕ್ರಮ ಕಬ್ಬು ಸರಬರಾಜು ಮಾಡಿದ ರೈತನ ಹೆಸರು | ರೈತನ ಗುರುತಿನ ಖಾತೆಯ ವಿವರ | ಎಡಪದಡಎಎತಎಡ ದಿನಾಂಕದಿಂದ -------- 
ಸಂಖ್ಯೆ ಮತ್ತು ವಿಳಾಸ ಸಂಖ್ಯೆ (ಖಾತೆ ಸಂಖ್ಯೆ ಮತ್ತು | ದಿನಾಂಕದವರೆಗೆ ಸರಬರಾಜು ಮಾಡಲಾದ ಕಬ್ಬಿನ 
ಬ್ಯಾಂಕಿನ ವಿವರ ಪ್ರಮಾಣ (ಮೆ.ಟನ್‌ಗಳಲ್ಲಿ) 
1 ಶ್ರ 3 4 5 
PR 63 


SC 500 


ವ್ಯವಸ್ಥಾಪಕ ನಿರ್ದೇಶಕರು 


೩೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ಭಾಗ೧ 





ಒಳಾಡಳಿತ ಸಚಿವಾಲಯ 


ವಿಷಯ : ಶ್ರೀ ಸಿದ್ದಲಿಂಗಪ್ಪ, ಸಿ.ಜಿ. ಹೆಡ್‌ವಾರ್ಡರ್‌, ಶ್ರೀಮತಿ ಶೋಭಾ ಆರ್‌. ಚೀಫ್‌ ವಾರ್ಡರ್‌, ಶ್ರೀ ನಲ್ಲಪ್ಪ ರೆಡ್ಡಿ 
ಎಸ್‌. ಜೈಲರ್‌ ಮತ್ತು ಶ್ರೀ ಬಾನುಪ್ರಕಾಶ್‌ ಹೆಚ್‌.ಆರ್‌. ವಾಹನ ಸ್ವಚ್ಛಕರು, ಜಿಲ್ಲಾ ಕಾರಾಗೃಹ, ಹಾಸನ 
ಇವರ ವಿರುದ್ಧ ದಾಖಲಾದ ಟ್ರ್ಯಾಪ್‌ ಪ್ರಕರಣದ ಅಭಿಯೋಜನಾ ಮಂಜೂರಾತಿ ಕುರಿತು 


ಓದಲಾಗಿದೆ : 1. ಕರ್ನಾಟಕ ಲೋಕಾಯುಕ್ತ ಇವರ ಪತ್ರ ಸಂಖ್ಯೆ; compt/Uplok/BD-2023/2012/DRE-1, 
ದಿನಾಂಕ: 17-07-2013 


2; ತನಿಖಾಧಿಕಾರಿಯ ವರದಿ ಸಂಖ್ಯೆ compt/Uplok/MYS-2023/2012/DRE-1, 
ದಿನಾಂಕ: 10-07-2013 


3. ತನಿಖಾ ದಾಖಲೆಗಳಾದ ಪಿರ್ಯಾದು, ಪ್ರಥಮ ವರ್ತಮಾನ ವರದಿ, ಪ್ರಾಯೋಗಿಕ 

ಪಂಚನಾಮೆ, ಸ್ಪತ್ತುಗಳ ಪಟ್ಟಿ, ಸಾಕ್ಷಿದಾರರ ಹೇಳಿಕೆಗಳು, ಲಂಚದ ಬೇಡಿಕೆಗಳ ಸಂಬಂಧಪಟ್ಟ 

ಕಡತಗಳು 
ಪ್ರಸ್ತಾವನೆ : 

ಹಾಸನ ಜಿಲ್ಲಾ ಉಪಕಾರಾಗೃಹದಲ್ಲಿ ವಿಚಾರಣಾಧೀನ ಬಂಧಿಯಾಗಿದ್ದ ಇಮ್ರಾನ್‌ ಎಂಬುವವನ್ನು ಅವರ ಸ್ನೇಹಿತ ಪಿರ್ಯಾದಿ ಶ್ರೀ ಜೆ.ಎಸ್‌. 

ಖಲಂದರ್‌ರವರು ಭೇಟಿ ಮಾಡಲು ಸದರಿ ಕಾರಾಗೃಹಕ್ಕೆ ದಿನಾಂಕ: 27-07-2010ರಂದು ಸಂಜೆ 4-00 ಗಂಟೆ ಸಮಯದಲ್ಲಿ ಹೋದಾಗ ಅವರನ್ನು ಜೈಲಿನ 
ಒಳಗಡೆ ಬಿಡಲು ಸದರಿ ಜೈಲಿನ ಸಿಬ್ಬಂದಿಗಳಾದ ಶ್ರೀ ಸಿದ್ದಲಿಂಗಪ್ಪ ಸಿ.ಜಿ. ಹೆಡ್‌ವಾರ್ಡರ್‌, ಶ್ರೀಮತಿ ಶೋಭಾ ಆರ್‌. ಚೀಫ್‌ ವಾರ್ಡರ್‌, ಶ್ರೀ ನಲ್ಲಪ್ಪ ರೆಡ್ಡಿ 
ಎಸ್‌. ಜೈಲರ್‌ ಮತ್ತು ಶ್ರೀ ಬಾನುಪ್ರಕಾಶ್‌ ಹೆಚ್‌.ಆರ್‌. ವಾಹನ ಸ್ವಚ್ಛಕರು ಮತ್ತು ಇದೇ ಜೈಲಿನಲ್ಲಿರುವ ವಿಚಾರಣಾಧೀನ ಬಂದಿ ಸಂಖ್ಯೆ: 853 ಆದ ಸುರೇಶ 
ಎಂಬುವವರು ಒಟ್ಟು ರೂ. 500/- ಲಂಚಕ್ಕಾಗಿ ಒತ್ತಾಯ ಮಾಡಿ ಅದರಂತೆ, ದಿನಾಂಕ: 29-07-2010ರಂದು ಆರೋಪಿತರು ಒಟ್ಟು ರೂ. 500/- ಲಂಚದ 
ಹಣವನ್ನು ನೆರಳು ಸಾಕ್ಷಿದಾರರಾದ ಮೊಹಮ್ಮದ್‌ ಜಾಕೀರ್‌ ಹುಸೇನ್‌ ರವರ ಸಮಕ್ಷಮ ಸ್ಪೀಕರಿಸಿರುತ್ತಾರೆ. 


ಶ್ರೀ ಸಿದ್ದಲಿಂಗಪ್ಪ ಸಿ.ಜಿ. ಹೆಡ್‌ವಾರ್ಡರ್‌, ಶ್ರೀಮತಿ ಶೋಭಾ ಆರ್‌. ಚೀಫ್‌ ವಾರ್ಡರ್‌, ಶ್ರೀ ನಲ್ಲಪ್ಪ ರೆಡ್ಡಿ ಎಸ್‌. ಜೈಲರ್‌ ಮತ್ತು 
ಶ್ರೀ ಬಾನುಪಕಾಶ್‌ ಹೆಚ್‌.ಆರ್‌. ವಾಹನ ಸ್ವಚ್ಛಕರು, ಜಿಲ್ಲಾ ಕಾರಾಗೃಹ, ಹಾಸನ ಇವರ ವಿರುದ್ಧ ಗುನ್ನೆ ಸಂಖ್ಯೆ: 11/2011ರಲ್ಲಿ ಆರಕ್ಷಕ ನಿರೀಕ್ಷಕರು, ಪೊಲೀಸ್‌ 
ವಿಭಾಗ, ಕರ್ನಾಟಕ ಲೋಕಾಯುಕ್ತ, ಹಾಸನ ಪೊಲೀಸ್‌ ಠಾಣೆಯಲ್ಲಿ ದಾಖಲಿಸಿರುವ ಪ್ರಕರಣದ ತನಿಖಾಧಿಕಾರಿಯ ಅಂತಿಮ ವರದಿಯ ನಕಲು ಮತ್ತು 
ತನಿಖಾ ದಾಖಲಾತಿಗಳನ್ನು ಡೆಪ್ಯುಟಿ ರಿಜಿಸ್ಟಾರ್‌ ಎನ್‌ಕ್ವೇರೀಸ್‌-1, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರು ತಮ್ಮ ಪತ್ರ ದಿನಾಂಕ: 17-07-2013 
(ಉಲ್ಲೇಖ-1)ರಡಿ ಕಳುಹಿಸಿಕೊಡುತ್ತಾ ಆಪಾದಿತರನ್ನು ಘನ ನ್ಯಾಯಾಲಯದಲ್ಲಿ ಅಭಿಯೋಜನೆಗೆ ಒಳಪಡಿಸಲು ಲಂಚ ನಿರೋಧಕ ಕಾಯ್ದೆ 1988ರ 19ನೆಯ 


ಕಲಂನ ಅಡಿಯಲ್ಲಿ ಮಂಜುರಾತಿಗಾಗಿ ಕೋರಿರುತ್ತಾರೆ. 

ಸಕ್ಷಮ ಪ್ರಾಧಿಕಾರವಾದ ಸರ್ಕಾರವು ಡೆಪ್ಯುಟಿ ರಿಜಿಸ್ಟಾರ್‌ ಎನ್‌ಕ್ವೇರೀಸ್‌-1, ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಇವರು ತಮ್ಮ ಉಲ್ಲೇಳಿತ 
ಪತ್ರ ಸಂಖ್ಯೆ : compt/Uplok/BD-2023/2012/DRE-1, ದಿನಾ೦ಕ: 17-07-2013 ದೊಂದಿಗೆ ಕಳುಹಿಸಿಕೊಟ್ಟ ಈ ಕೆಳಕಂಡ ದಾಖಲಾತಿಗಳನ್ನು 
ಪ 


$ 
ರಿಶೀಲಿಸಿದೆ. 


(ಅ) ಶ್ರೀ ಖಲಂದರ್‌ ಜೆ. ಎಸ್‌. ಬಿನ್‌ ಬಿ.ಪಿ. ಸುಲೈಮಾನ್‌, 26 ವರ್ಷ, ಮನೆ ಸಂಖ್ಯೆ: 786, 
ಕಲ್ಯಾಡಿ ಸಾಬ್‌ ವಠಾರ, ಪೆನ್‌ಷನ್‌ ಮೊಹಲ್ಲಾ, ಹಾಸನ ಸಿಟಿ ರವರ ಫಿರ್ಯಾದಿ 
ದಿನಾಂಕ: 29-07-2010 
(ಆ) ಪ್ರಥಮ ವರ್ತಮಾನ ವರದಿ ಹಾಸನ ಲೋಕಾಯುಕ್ತ ಪೊಲೀಸ್‌ ಠಾಣೆ ಪ್ರಕರಣ ಸಂಖ್ಯೆ: 13/2010 
(ಇ) ಪ್ರಾಯೋಗಿಕ ಪಂಚನಾಮೆ ದಿನಾಂಕ: 29-07-2010 
(ಈ) ಟ್ರ್ಯಾಪ್‌ ಮಹಜರ್‌ ದಿನಾಂಕ: 29-07-2010 
(ಉ) ಕೃತ್ಯ ನಡೆದ ಸ್ಥಳದ ನಕಾಶೆ: 
(ಊ) ಸಾಕ್ಷಿಗಳ ಹೇಳಿಕೆಗಳು 
1 ಶ್ರೀ ಹೆಚ್‌.ಎನ್‌. ಮೊಹಮ್ಮದ್‌ ನಜೀಮ್‌ ಉಲ್ಲಾ ಬಿನ್‌ ಲೇಟ್‌ ಮೊಹಮ್ಮದ್‌ ನಸುಲ್ಲಾ 
2) ಶ್ರೀ ಮೊಹಮ್ಮದ್‌ ಜಾಕೀರ್‌ ಹುಸೇನ್‌ ಬಿನ್‌ ಲೇಟ್‌ ಅಬ್ದುಲ್‌ ಅಹಮ್ಮದ್‌ ಖಾನ್‌ 
(ಯ) ಆಪಾದಿತರ ಸಮಜಾಯಿಸಿ ಹೇಳಿಕೆಗಳು 
1. ಶ್ರೀ ಸಿದ್ದಲಿಂಗಪ್ಪ ಸಿ.ಜಿ. ಹೆಡ್‌ವಾರ್ಡರ್‌ 
2. ಶ್ರೀಮತಿ ಶೋಭಾ ಆರ್‌. ಚೇಫ್‌ ವಾರ್ಡರ್‌ 
3. ಶ್ರೀ ನಲ್ಲಪ್ಪ ರೆಡ್ಡಿ ಎಸ್‌. ಜೈಲರ್‌ ಮತ್ತು 
4. ಶ್ರೀ ಬಾನುಪ್ರಕಾಶ್‌ ಹೆಚ್‌.ಆರ್‌. ವಾಹನ ಸ್ವಚ್ಛಕರು 
ತನಿಖಾಧಿಕಾರಿಗಳಾದ ಶ್ರೀ ಪಿ.ಎಲ್‌. ರುದ್ರಮುನಿ, ಪೊಲೀಸ್‌ ಇನ್‌ಸ್ಪೆಕ್ಟರ್‌, ಕರ್ನಾಟಕ ಲೋಕಾಯುಕ್ತ ಹಾಸನ ಇವರು ಶ್ರೀ ಸಿದ್ದಲಿಂಗಪ್ಪ ಸಿ.ಜಿ. 
ಹೆಡ್‌ವಾರ್ಡರ್‌, ಶ್ರೀಮತಿ ಶೋಭಾ ಆರ್‌. ಚೀಫ್‌ ವಾರ್ಡರ್‌, ಶ್ರೀ ನಲ್ಲಪ್ಪ ರೆಡ್ಡಿ ಎಸ್‌. ಜೈಲರ್‌ ಮತ್ತು ಶ್ರೀ ಬಾನುಪ್ರಕಾಶ್‌ ಹೆಚ್‌.ಆರ್‌. ವಾಹನ ಸ್ವಚ್ಛಕರು, 
ಇವರ ವಿರುದ್ಧ ದಂಡಾರ್ಹ ಪ್ರಕರಣವನ್ನು ಕರ್ನಾಟಕ ಲೋಕಾಯುಕ್ತ ಹಾಸನ ಅರಕ್ಷಕ ಠಾಣೆಯಲ್ಲಿ ಗುನ್ನೆ ಸಂಖ್ಯೆ: 11/2011ರಲ್ಲಿ ಭ್ರಷ್ಟಾಚಾರ ನಿರ್ಮೂಲನಾ 
ಕಾಯ್ದೆ, 1988ರ ಕಲಂ 7, 13(0(ಡಿ) ಜೊತೆಯಲ್ಲಿ ಓದಲಾದ 13(2)ರ ಅಡಿಯಲ್ಲಿ ದಾಖಲಿಸಿಕೊಂಡಿರುತ್ತಾರೆ. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೬, ೨೦೧೪ ೩೫೭ 





ಆಪಾದಿತರು ಶ್ರೀ ಸಿದ್ದಲಿಂಗಪ್ಪ ಸಿ.ಜಿ. ಹೆಡ್‌ವಾರ್ಡರ್‌, ಶ್ರೀಮತಿ ಶೋಭಾ ಆರ್‌. ಚೀಫ್‌ ವಾರ್ಡರ್‌, ಶ್ರೀ ನಲ್ಲಪ್ಪ ರೆಡ್ಡಿ ಎಸ್‌. ಜೈಲರ್‌ ಮತ್ತು 
ಶ್ರೀ ಬಾನುಪ್ರಕಾಶ್‌ ಹೆಚ್‌.ಆರ್‌. ವಾಹನ ಸ್ವಚ್ಛಕರು, ಶ್ರೀ ಖಲಂದರ್‌ ಜೆ. ಎಸ್‌. ಬಿನ್‌ ಬಿ.ಪಿ. ಸುಲೈಮಾನ್‌, 26 ವರ್ಷ, ಮನೆ ಸಂಖ್ಯೆ: 786, ಕಲ್ಯಾಡಿ 
ಸಾಬ್‌ ವಠಾರ, ಪೆನ್‌ಷನ್‌ ಮೊಹಲ್ಲಾ, ಹಾಸನ ಸಿಟಿ ಇವರ ಸ್ನೇಹಿತನಾದ ವಿಚಾರಣಾಧೀನ ಬಂದಿ ಇಮ್ರಾನ್‌ ಎಂಬುವವರನ್ನು ಭೇಟಿ ಮಾಡಲು ಒಟ್ಟು 
ರೂ. 500/- ಗಳ ಅಕ್ರಮ ಸಂಭಾವನೆಯನ್ನು ಕೇಳಿರುತ್ತಾರೆ. ಫಿರ್ಯಾದಿಯು ಲಂಚವನ್ನು ಕೊಡಲು ಬಯಸದ ಕಾರಣ ಸದರಿ ಸರ್ಕಾರಿ ನೌಕರರ ವಿರುದ್ಧ 
ಕಾನೂನು ಕ್ರಮ ಕೈಗೊಳ್ಳುವ ಬಗ್ಗೆ ದೂರನ್ನು ಸಲ್ಲಿಸಿದ್ದು ಇರುತ್ತದೆ. ಸದರಿ ದೂರಿನಂತೆ ತನಿಖಾಧಿಕಾರಿಗಳು ಬಲೆ ಬೀಸುವ ಮೊದಲಿನ ಎಲ್ಲಾ ಔಚಿತ್ಯಪೂರ್ಣ 
ಕಾರ್ಯಕ್ರಮಗಳನ್ನು ನೆರವೇರಿಸಿದ ನಂತರ ದಿನಾಂಕ: 29-07-2010ರಂದು ಹಾಸನ ಜಿಲ್ಲಾ ಬಂಧೀಖಾನೆಯಲ್ಲಿ ಬೀಸಿದ ಟ್ರ್ಯಾಪ್‌ ಯಶಸ್ವಿಯಾಗಿ 
ಶ್ರೀ ಸಿದ್ದಲಿಂಗಪ್ಪ ಸಿ.ಜಿ. ಹೆಡ್‌ವಾರ್ಡರ್‌, ಶ್ರೀಮತಿ ಶೋಭಾ ಆರ್‌. ಚೀಫ್‌ ವಾರ್ಡರ್‌, ಶ್ರೀ ನಲ್ಲಪ್ಪ ರೆಡ್ಡಿ ಎಸ್‌. ಜೈಲರ್‌ ಮತ್ತು ಶ್ರೀ ಬಾನುಪ್ರಕಾಶ್‌ 
ಹೆಚ್‌.ಆರ್‌. ವಾಹನ ಸ್ವಚ್ಛಕರು ಅಕ್ರಮ ಸಂಭಾವನೆ ಒಟ್ಟು ರೂ. 500/- ಗಳನ್ನು ಸದರಿ ಸರ್ಕಾರಿ ಕೆಲಸವನ್ನು ಮಾಡಲು ಕೇಳಿ ಪಡೆಯುತ್ತಿದ್ದಾಗ ಸಿಕ್ಕಿ 
ಹಾಕಿಕೊಂಡಿರುತ್ತಾರೆ. ಆಪಾದಿತ ಸರ್ಕಾರಿ ನೌಕರರ ಬಲಗೈ ಮತ್ತು ಎಡಗೈ ಬೆರಳುಗಳನ್ನು ಹಾಗೂ ಹಿಪ್‌ ಪ್ಯಾಕೇಟ್‌, ಪ್ಯಾಂಟಿನ ಬಲಭಾಗದ ಜೇಬು, 
ರವಿಕೆಯ ಎಡಭಾಗವನ್ನು ಸೋಡಿಯಂ ಕಾರ್ಬೋನೇಟ್‌ ದ್ರಾವಣದಲ್ಲಿ ಮಾರ್ಜನೆ ಮಾಡಿ ಫಿನಾಪ್ತಲೀನ್‌ ಪರೀಕ್ಷೆಗೆ ಒಳಪಡಿಸಿದಾಗ ಅದು ಸಕಾರಾತ್ಮಕವಾಗಿ 
ಪ್ರತಿಕ್ರಿಯಿಸಿದ್ದು, ರಾಸಾಯನಿಕ ತಜ್ಞರ ಪರೀಕ್ಷಾ ವರದಿಯಿಂದಲೂ ಸಹ ದೃಢಪಟ್ಟಿರುತ್ತದೆ. ನೆರಳುಸಾಕ್ಷಿಯ ಅಕ್ರಮ ಸಂಭಾವನೆಯ ಬೇಡಿಕೆ ಮತ್ತು 
ಪಡೆಯುವಿಕೆಗೆ ಸಂಬಂಧಿಸಿದಂತೆ ಫಿರ್ಯಾದಿ ಹಾಗೂ ಆಪಾದಿತ ಸರ್ಕಾರಿ ನೌಕರರ ನಡುವಿನ ವ್ಯವಹಾರವನ್ನು ಗಮನಿಸಿರುತ್ತಾರೆ ಮತ್ತು ಸಂಭಾಷಣೆಯನ್ನು 
ಆಲಿಸಿರುತ್ತಾರೆ. ಅಕ್ರಮ ಸಂಭಾವನೆಯನ್ನು ರೂ. 500/-ಗಳನ್ನು ಶ್ರೀ ಸಿದ್ದಲಿಂಗಪ್ಪ ಸಿ.ಜಿ. ಹೆಡ್‌ವಾರ್ಡರ್‌, ಶ್ರೀಮತಿ ಶೋಭಾ ಆರ್‌. ಚೀಫ್‌ ವಾರ್ಡರ್‌, 
ಶ್ರೀ ನಲ್ಲಪ್ಪ ರೆಡ್ಡಿ ಎಸ್‌. ಜೈಲರ್‌ ಮತ್ತು ಶ್ರೀ ಬಾನುಪ್ರಕಾಶ್‌ ಹೆಚ್‌.ಆರ್‌. ವಾಹನ ಸ್ವಚ್ಛಕರು, ಇವರಿಂದ ಹಾಸನ ಜಿಲ್ಲಾ ಉಪಕಾರಾಗೃಹದಲ್ಲಿ ಪಂಚರ 
ಸಮಕ್ಷಮ ವಶಪಡಿಸಿಕೊಳ್ಳಲಾಗಿದೆ. 

ಈ ಎಲ್ಲಾ ಕಾರಣಗಳಿಂದ ಆಪಾದಿತರು ಲಂಚ ನಿರೋಧಕ ಕಾಯ್ದೆ, 1988ರ ಕಲಂ 7, 13(0(ಡಿ) ಜೊತೆಯಲ್ಲಿ ಓದಲಾದ 13(2)ರ ಅಡಿಯಲ್ಲಿ 
ಶಿಕ್ಷಾರ್ಹ ಅಪರಾದವನ್ನು ಎಸಗಿರುವುದು ಮೇಲ್ನೋಟಕ್ಕೆ ನನಗೆ ಸಂಪೂರ್ಣವಾಗಿ ಮನವರಿಕೆಯಾಗಿದೆ. ಆದ್ದರಿಂದ, ಇವರನ್ನು ಲಂಚನಿರೋಧಕ ಕಾಯ್ದೆ. 
1988ರ ಕಲಂ 7, 13(0(ಡಿ) ಜೊತೆಯಲ್ಲಿ ಓದಲಾದ 13(2)ರ ಅಡಿಯಲ್ಲಿ ಅಭಿಯೋಜನೆಗೆ ಒಳಪಡಿಸುವುದು ಅವಶ್ಯ ಎಂದು ಸರ್ಕಾರವು 
ಮನಗಂಡಿರುತ್ತದೆ. 

ಸಕ್ಷಮ ಪ್ರಾಧಿಕಾರವಾದ ಸರ್ಕಾರವು ಆಪಾದಿತರನ್ನು ಕೆಲಸದಿಂದ ತೆಗೆದುಹಾಕಲು ಅಧಿಕಾರವುಳ್ಳದ್ದಾಗಿರುತ್ತದೆ. ಆದ್ದರಿಂದ ಲಂಚ ನಿರೋಧಕ 
ಕಾಯ್ದೆ 1988ರ ಕಲಂ 19(1)(ಸ) ಅಡಿ ಆಪಾದಿತ ನೌಕರರಾದ ಶ್ರೀ ಸಿದ್ದಲಿಂಗಪ್ಪ ಸಿ.ಜಿ. ಹೆಡ್‌ವಾರ್ಡರ್‌, ಶ್ರೀಮತಿ ಶೋಭಾ ಆರ್‌. ಚೀಫ್‌ ವಾರ್ಡರ್‌, 
ಶ್ರೀ ನಲ್ಲಪ್ಪ ರೆಡ್ಡಿ ಎಸ್‌. ಜೈಲರ್‌ ಮತ್ತು ಶ್ರೀ ಬಾನುಪ್ರಕಾಶ್‌ ಹೆಚ್‌.ಆರ್‌. ವಾಹನ ಸ್ವಚ್ಛಕರುರವರನ್ನು ಕಲಂ 7, 13(1)(8) ಜೊತೆಯಲ್ಲಿ ಓದಲಾದ 13(2)ರ 
ಅಡಿಯಲ್ಲಿ ಅಭಿಯೋಜನೆಗೆ ಒಳಪಡಿಸಲು ಮಂಜೂರಾತಿಗಾಗಿ ನೀಡುವ ಅಧಿಕಾರವನ್ನು ಹೊಂದಿರುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ: ಹೆಚ್‌ಡಿ 148 ಪಿಆರ್‌ 2013, ಬೆಂಗಳೂರು, ದಿನಾಂಕ: 01ನೇ ಅಕ್ಟೋಬರ್‌, 2013 

ಆರೋಪಿಗಳಾದ ಶ್ರೀ ಸಿದ್ದಲಿಂಗಪ್ಪ ಸಿ.ಜಿ. ಹೆಡ್‌ವಾರ್ಡರ್‌, ಶ್ರೀಮತಿ ಶೋಭಾ ಆರ್‌. ಚೀಫ್‌ ವಾರ್ಡರ್‌, ಶ್ರೀ ನಲ್ಲಪ್ಪ ರೆಡ್ಡಿ ಎಸ್‌. ಜೈಲರ್‌ ಮತ್ತು 
ಶ್ರೀ ಬಾನುಪ್ರಕಾಶ್‌ ಹೆಚ್‌.ಆರ್‌. ವಾಹನ ಸ್ವಚ್ಛಕರು ಇವರನ್ನು ಹುದ್ದೆಯಿಂದ ತೆಗೆದು ಹಾಕುವ (ವಜಾ ಮಾಡುವ) ಅಧಿಕಾರವುಳ್ಳ ಸಕ್ಷಮ ಪ್ರಾಧಿಕಾರವಾದ 
ಸರ್ಕಾರವು ಶ್ರೀ ಸಿದ್ದಲಿಂಗಪ್ಪ ಸಿ.ಜಿ. ಬಿನ್‌ ಲೇಟ್‌ ಗೋವಿಂದೇಗೌಡ ಹೆಡ್‌ವಾರ್ಡರ್‌, ಮಾತೃಶ್ರೀ ಆಸ್ಪತ್ರೆ ಹಿಂಭಾಗ, ವಿಶ್ವೇಶ್ವರಯ್ಯ ರಸ್ತೆ, ಸಾಲಗಾಮೆ ರಸ್ತೆ, 
ಹಾಸನ, ಶ್ರೀಮತಿ ಆರ್‌. ಶೋಭಾ ಕೋಂ ಬಿ. ರವೀಂದ್ರ, ಚೀಫ್‌ ವಾರ್ಡರ್‌, ಕಾರಾಗೃಹ ವಸತಿ ನಿಲಯ, ಹಾಸನ, ಶ್ರೀ ಎಸ್‌. ನಲ್ಲಪ್ಪ ರೆಡ್ಡಿ ಬಿನ್‌ ಲೇಟ್‌ 
ಸಿದ್ದರೆಡ್ಡಿ ಜೈಲರ್‌ ಕಾರಾಗೃಹ ವಸತಿ ನಿಲಯ, ಹಾಸನ, ಮತ್ತು ಶ್ರೀ ಹೆಚ್‌.ಆರ್‌. ಬಾನುಪ್ರಕಾಶ್‌ ಬಿನ್‌ ಲೇಟ್‌ ರಂಗರಾಜು, ವಾಹನ ಸ್ವಚ್ಛಕರು, ಕಾರಾಗೃಹ 
ವಸತಿ ನಿಲಯ, ಹಾಸನ ಇವರನ್ನು ಲಂಚ ನಿರೋಧಕ ಕಾಯ್ದೆ, 1988ರ ಕಲಂ 7, 13(1)(ಡಿ) ಜೊತೆಯಲ್ಲಿ ಓದಲಾದ 13(2)ರ ಪ್ರಕಾರ ಶಿಕ್ಷಾರ್ಹ 
ಅಪರಾಧಕ್ಕಾಗಿ ಅಭಿಯೋಗಗೊಳಿಸಲು ಈ ಮೂಲಕ ಮಂಜೂರಾತಿಯನ್ನು ನೀಡಲಾಗಿದೆ. 

ಆದ್ದರಿಂದ ಕರ್ನಾಟಕ ಸರ್ಕಾರದ (ವ್ಯವಹಾರ) ನಿರ್ವಹಣೆ ನಿಯಾಮವಳಿ 1977ರ ನಿಯಮ 19(1)ರನ್ವಯ ಮೇಲ್ಕಂಡ ಆದೇಶವನ್ನು ನನ್ನ 
ಕಛೇರಿಯ ಮೊಹರು ಮತ್ತು ನನ್ನ ಸಹಿ ಅಡಿಯಲ್ಲಿ ದಿನಾಂಕ: 01-10-2013ರಂದು ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಡಿ.ಎಸ್‌. ಜೋಗೋಜೆ, 
PR 89 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಸೆರೆಮನೆ ಮತ್ತು ಸಿನಿಮಾ) 


ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 
ಸೇರ್ಪಡೆ ಆದೇಶ 
ಸಂಖ್ಯೆ: ಆನಾಸ 19 ಆರ್‌ಪಿಆರ್‌ 2013, ಬೆ೦ಗಳೂರು, ದಿನಾಂಕ: 09ನೇ ಜನವರಿ 2014 


2013-14ನೇ ಮುಂಗಾರು ಖುತುವಿಗೆ ಲೆವಿ ಅಕ್ಕಿಯ ಸಂಗ್ರಹಣಾ ಗುರಿಯನ್ನು 5 ಲಕ್ಷ ಮೆ.ಟನ್‌ನಿಂದ 2.5 ಲಕ್ಷ ಮೆ.ಟನ್‌ಗೆ ಕಡಿಮೆಗೊಳಿಸುವ 
ಬಗ್ಗೆ ಹೊರಡಿಸಲಾದ ಸರ್ಕಾರದ ಆದೇಶ ಸಂಖ್ಯೆ: ಆನಾಸ 19 ಆರ್‌ಪಿಆರ್‌ 2013, ದಿನಾಂಕ: 08-01-2014ರ ಆದೇಶ ಭಾಗದಲ್ಲಿ “ಈ ಆದೇಶವು 
2013-14ನೇ ಸಾಲಿನ ಮುಂಗಾರು ಖುತುವಿಗೆ (10೧೩11! Marketing Season) ಮಾತ್ರ ಅನ್ವಯಿಸುತ್ತದೆ” ಎಂದು ಸೇರಿಸಿ ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಸುರೇಶ್‌ ಬಿ. ಕೃಷ್ಣಪ್ಪನವರ್‌, 
PR 98 ಸರ್ಕಾರದ ಉಪ ಕಾರ್ಯದರ್ಶಿ, 
SC 200 ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ 


೩೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ಭಾಗ೧ 





ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 


ವಿಷಯ : 2013-14ನೇ ಮುಂಗಾರು ಖುತುನಿನ ಅವಧಿಗೆ ಕನಿಷ್ಟ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ರೈತರಿಂದ 
ಖರೀದಿಸುವ ಮೆಕ್ಕೆಜೋಳ ದಾಸ್ತಾನಿಗೆ ಮಿತಿಯನ್ನು ನಿಗಧಿಪಡಿಸುವ ಬಗ್ಗೆ 


ಓದಲಾಗಿದೆ : 1 ಕೇಂದ್ರ ಸರ್ಕಾರದ ಪತ್ರ ಸಂಖ್ಯೆ: 4(1)/2013, Py.-l, ದಿನಾಂಕ: 11-07-2013 
2; ಸರ್ಕಾರದ ಆದೇಶ ಸಂಖ್ಯೆ: ಆನಾಸ 13 ಆರ್‌ಪಿಆರ್‌ 2013, ದಿನಾಂಕ: 22-10-2013 
3. ಸರ್ಕಾರದ ಆದೇಶ ಸಂಖ್ಯೆ: ಆನಾಸ 13 ಆರ್‌ಪಿಆರ್‌ 2013, ದಿನಾಂಕ: 13-11-2013 


4. ಮಾರ್ಪಾಡು ಆದೇಶ ಸಂಖ್ಯೆ ಆನಾಸ 13 ಆರ್‌ಪಿಆರ್‌ 2013, ದಿನಾಂಕ: 27-11-2013 
ಪ್ರಸ್ತಾವನೆ: 
ಮೇಲೆ ಓದಲಾದ (4)ರ ಸರ್ಕಾರದ ಮಾರ್ಪಾಡು ಆದೇಶದಲ್ಲಿ 2013-14ನೇ ಮುಂಗಾರು ಯತುವಿನಲ್ಲಿ ರೈತರಿಂದ ಕನಿಷ್ಠ ಬೆಂಬಲ ಬೆಲೆ 
ಯೋಜನೆಯಡಿಯಲ್ಲಿ ಖರೀದಿಸಲಾಗುತ್ತಿರುವ ಮೆಕ್ಕೆಜೋಳದ ದಾಸ್ತಾನು ಮಿತಿಯನ್ನು ಯಾವುದೇ ಪ್ರಮಾಣಕ್ಕೆ ಸೀಮಿತಗೊಳಿಸದೇ ಖರೀದಿಸುವಂತೆ 
ಆದೇಶಿಸಲಾಗುತ್ತಿತ್ತು. 
ಆದರೆ, ರಾಜ್ಯಾದ್ಯಂತ ಮೆಕ್ಕೆಜೋಳದ ಆವಕವು ಹೆಚ್ಚಾಗುತ್ತಿದ್ದು, ಇದರಿಂದ ಶೇಖರಣೆ ಮಾಡಲು ಗೋದಾಮುಗಳಲ್ಲಿ ಸ್ಥಳಾವಕಾಶದ 
ತೊಂದರೆಯಿರುವುದರಿಂದ ಇನ್ನು ಮುಂದೆ ರೈತರಿಂದ ಖರೀದಿಸಲಾಗುವ ಮೆಕ್ಕೆಜೋಳದ ಪ್ರಮಾಣದ ಮಿತಿಯನ್ನು ಗರಿಷ್ಠ 75 ಕ್ವಿಂಟಾಲ್‌ಗೆ ನಿಗಧಿಪಡಿಸಲು 
ಸರ್ಕಾರವು ತೀರ್ಮಾನಿಸಿದೆ. ಅದರಂತೆ ಈ ಕೆಳಕಂಡ ಆದೇಶ. 
ಸರ್ಕಾರದ ಆದೇಶ ಸಂಖ್ಯೆ: ಆನಾಸ 13 ಆರ್‌ಪಿಆರ್‌ 2013, ಬೆಂಗಳೂರು, ದಿನಾಂಕ: 16ನೇ ಜನವರಿ 2014 


ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ರೈತರಿಂದ ಇನ್ನು ಮುಂದೆ ಖರೀದಿಸಲಾಗುವ ಮೆಕ್ಕೆಜೋಳದ ಪ್ರಮಾಣದ ಮಿತಿಯನ್ನು ಗರಿಷ್ಠ 
75 ಕ್ವಿಂಟಾಲ್‌ಗೆ ನಿಗಧಿಪಡಿಸಲಾಗಿದೆ. 


2013-14ನೇ ಮುಂಗಾರು ಅವಧಿಯು ಪೂರ್ಣಗೊಂಡ ನಂತರ ರೈತರಿಂದ ಖರೀದಿಸಿರುವ ಮೆಕ್ಕೆಜೋಳದ ದಾಸ್ತಾನನ್ನು ಕರ್ನಾಟಕ ಆಹಾರ 
ಮತ್ತು ನಾಗರಿಕ ಸರಬರಾಜು ನಿಗಮವು ಇ-ಟೆಂಡರ್‌ ಮೂಲಕ ಹರಾಜು ಮಾಡಲು ಸರ್ಕಾರವು ಆದೇಶಿಸಿದೆ. 


ಇನ್ನುಳಿದಂತೆ, ಮೇಲೆ ಓದಲಾದ ಸರ್ಕಾರದ ಆದೇಶಗಳಲ್ಲಿ ಯಾವುದೇ ಬದಲಾವಣೆಗಳಿರುವುದಿಲ್ಲ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎ.ಆರ್‌. ವಿಜಯಾನಂದ ಶರ್ಮ, 
PR 104 ಸರ್ಕಾರದ ಅಧೀನ ಕಾರ್ಯದರ್ಶಿ, 
SC 200 ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


ವಿಷಯ : ಆರ್ಥಿಕ ಇಲಾಖೆಯಲ್ಲಿ ಸರ್ಕಾರದ ಕಾರ್ಯದರ್ಶಿ (ಖಜಾನೆ-2) ಹಾಗೂ ಪದನಿಮಿತ್ತ ಆಯುಕ್ತರು 
ಖಜಾನೆ, ಹುದ್ದೆಯನ್ನು ಸೃಜಿಸುವ ಬಗ್ಗೆ 
ಓದಲಾಗಿದೆ : ಆರ್ಥಿಕ ಇಲಾಖೆಯ ಕಡತ ಸಂಖ್ಯೆ ಎಫ್‌ಡಿ/ಹಿಎಸ್‌/24117/2013 
ಪ್ರಸ್ತಾವನೆ: 


ಆರ್ಥಿಕ ಇಲಾಖೆಯು ರಾಜ್ಯಾದ್ಯಂತ ಖಜಾನೆ-2, ಇಂಟಿಗ್ರೇಟೆಡ್‌ ಫೈನಾನ್ಸಿಯಲ್‌ ಮ್ಯಾನೇಜಮೆಂಟ್‌ ಸಿಸ್ಟಮ್‌ ಈ ಯೋಜನೆಯನ್ನು 
ಅಳವಡಿಸಲು ಯೋಜಿಸಲಾಗಿದೆ. ಸದರಿ ಯೋಜನೆಯು 2004ರಲ್ಲಿ ಪೂರ್ಣಗೊಂಡಿರುವ ಖಜಾನೆ ಯೋಜನೆಯು ನಂತರದ ಅವತರಣಿಕೆಯಾಗಿದ್ದು, 
ಖಜಾನೆ ಇಲಾಖೆಯ ಆಂತರಿಕ ಕಾರ್ಯಾಚರಣೆಗಳನ್ನು ಗಣಕೀಕರಣಗೊಳಿಸುವ ಯೋಜನೆಗೆ ಮಾತ್ರ ಸೀಮಿತವಾಗಿತ್ತು. ಆದರೆ, ಖಜಾನೆ-2 ಯೋಜನೆಯು 
ರಾಜ್ಯದ ಎಲ್ಲಾ ಇಲಾಖೆಗಳ ಆರ್ಥಿಕ ಚಟುವಟಿಕೆಗಳನ್ನು ಒಳಗೊಂಡಂತೆ ಉದಾಹರಣೆಗೆ ಕರ್ನಾಟಕ ಸರ್ಕಾರದ ಸಚಿವಾಲಯದಿಂದ ಪ್ರಾರಂಭಿಸಿ ಅತ್ಯಂತ 
ಕಡಿಮೆ ಖರ್ಚು ಇರುವ ರಾಜ್ಯದ ಯಾವುದೇ ಕಛೇರಿಯನ್ನು ಸಹ ಇ-ವೇದಿಕೆ (ಇ-ಪ್ಲಾಟ್‌ಫಾರ್ಮ್‌) ಅಡಿ ತರುವ ನಿಟ್ಟಿನಲ್ಲಿ ಜಾರಿಗೊಳಿಸಲು 
ರೂಪಿಸಲಾಗುತ್ತಿದೆ. 


ಖಜಾನೆ ಯೋಜನೆಯು 2004ರಲ್ಲಿ ಪೂರ್ಣಗೊಂಡಾಗ ರಾಷ್ಟ್ರದಲ್ಲಿಯೇ ಕರ್ನಾಟಕ ರಾಜ್ಯವು ಖಜಾನೆ ಇಲಾಖೆಯನ್ನು ಗಣಕೀಕರಣಗೊಳಿಸಿದ 
ಮೊದಲ ರಾಜ್ಯವಾಗಿತ್ತು ಖಜಾನೆ-2 ಯೋಜನೆಯು ಅತ್ಯಂತ ಮಹಾತ್ನಾಕಾಂಕ್ಷೀಯ ಉದ್ದೇಶಗಳನ್ನು ಹೊಂದಿದ್ದು, ರಾಷ್ಟ್ರದಲ್ಲಿಯೇ ಇಂತಹ 
ಯೋಜನೆಯನ್ನು ಜಾರಿಗೆ ತರುವ ಮೊದಲ ರಾಜ್ಯ ಕರ್ನಾಟಕವಾಗಲಿದೆ. ಖಜಾನೆ-2 ಯೋಜನೆಯಲ್ಲಿ ಇ-ಸ್ವೀಕೃತಿ, ಇ-ಬಟವಾಡೆ ಹಾಗೂ ಲೆಕ್ಕಪತ್ರ 
ನಿರ್ವಹಣೆಗಳನ್ನು ಒಳಗೊಂಡಿದ್ದು, ಭಾರತೀಯ ರಿಸರ್ವ್‌ ಬ್ಯಾಂಕ್‌ ಹಾಗೂ ಕಂಟ್ರೋಲರ್‌ ಮತ್ತು ಆಡಿಟರ್‌ ಜನರಲ್‌ ರವರು ಈ ಯೋಜನೆಯನ್ನು 
ಪರಿಗಣಿಸಿದ್ದಾರೆ. ಇದೇ ಮಾದರಿಯನ್ನು ಇಡೀ ರಾಷ್ಟ್ರದಲ್ಲಿ ಅಳವಡಿಸಿಕೊಳ್ಳುವ ಅಗತ್ಯವಿದೆ ಎ೦ದು ಅಭಿಪ್ರಾಯ ನೀಡಿದ್ದಾರೆ. ಖಜಾನೆ-2 ಯೋಜನೆಯು 
ರಾಜ್ಯದ ಆರ್ಥಿಕ ಚಟುವಟಿಕೆಗಳನ್ನು ರೂಪಾಂತರಗೊಳಿಸುವ ಸಾಮರ್ಥ್ಯ ಹೊಂದಿದೆ. ಆರ್ಥಿಕ ಇಲಾಖೆಯು ಖಜಾನೆ-2 ಯೋಜನೆಯನ್ನು ಜೂನ್‌ 
2014ರಿಂದ ಪ್ರಾರಂಭಿಸಿ ಸೆಪ್ಟೆಂಬರ್‌ 2014ರಲ್ಲಿ ಜಾರಿಗೆ ತರುವ ಗುರಿ ಹೊಂದಿದೆ. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೬, ೨೦೧೪ ೩೫೯ 





ಆರ್ಥಿಕ ಇಲಾಖೆಯಲ್ಲಿ ಈ ಯೋಜನೆಯ ಮೇಲ್ವಿಚಾರಣೆಯನ್ನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ (ಖಜಾನೆ-2) ರವರು ಹೊಂದಿರುತ್ತಾರೆ. 
ಸದರಿ ಹುದ್ದೆಯ ಹೆಚ್ಚುವರಿ ಪ್ರಭಾರವನ್ನು ಆಯುಕ್ತರು (ವಾಣಿಜ್ಯ ತೆರಿಗೆ)ರವರಿಗೆ ವಹಿಸಲಾಗಿದೆ. ಆದರೆ, ಅವರು ವಾಣಿಜ್ಯ ತೆರಿಗೆಗಳ ಸಂಗ್ರಹಣೆ ಕುರಿತಂತೆ 
ಹೆಚ್ಚಿನ ಕಾಲಾವಧಿಯನ್ನು ಮೀಸಲಿಡಬೇಕಾದ ಅಗತ್ಯವಿದೆ. ಅಲ್ಲದೇ, ಖಜಾನೆ-2 ಯೋಜನೆ ದೊಡ್ಡ ಪ್ರಮಾಣದ ಸಂಕೀರ್ಣ ಯೋಜನೆಯಾಗಿರುವುದರಿಂದ, 
ಸದರಿ ಯೋಜನೆಯನ್ನು ಜಾರಿಗೆ ತರುವ ಪೂರ್ಣ ಜವಾಬ್ದಾರಿ ನಿರ್ವಹಿಸುವ ಉದ್ದೇಶಕ್ಕಾಗಿ ಆರ್ಥಿಕ ಇಲಾಖೆಯಲ್ಲಿ ಸರ್ಕಾರದ ಕಾರ್ಯದರ್ಶಿ 
(ಖಜಾನೆ-2) ಹಾಗೂ ಪದನಿಮಿತ್ತ ಆಯುಕ್ತರು ಖಜಾನೆ ಹುದ್ದೆಯನ್ನು ಸೃಜಿಸುವಂತೆ ಆರ್ಥಿಕ ಇಲಾಖೆಯು ಕೋರಿದೆ. ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ 
ಪರಿಶೀಲಿಸಿದ ಸರ್ಕಾರವು ಈ ಮುಂದಿನಂತೆ ಆದೇಶಿಸುತ್ತದೆ. 


ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 1015 ಸೇಇನಿ 2013, ಬೆಂಗಳೂರು, ದಿನಾಂಕ: 20ನೇ ಡಿಸೆಂಬರ್‌ 2013 


ನಿರ್ವಹಿಸುವ ಉದ್ದೇಶಕ್ಕಾಗಿ ಆರ್ಥಿಕ ಇಲಾಖೆಯಲ್ಲಿ ಸರ್ಕಾರದ ಕಾರ್ಯದರ್ಶಿ (ಖಜಾನೆ-2) ಹಾಗೂ ಪದನಿಮಿತ್ತ ಆಯುಕ್ತರು, ಖಜಾನೆ, ಹುದ್ದೆಯನ್ನು 
ಸೃಜಿಸಿ ಆದೇಶಿಸಿದೆ. 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ ಖಜಾನೆ-2 ಯೋಜನೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಜಾರಿಗೆ ತರುವ ಪೂರ್ಣ ಜವಾಬ್ದಾರಿ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಚಂದ್ರಶೇಖರ, 
PR 106 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು-3) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ : ಕರ್ನಾಟಕ ಲೋಕಸೇವಾ ಆಯೋಗದ ವಿಷಯಗಳನ್ನು ನಿರ್ವಹಿಸಲು ಸಿಆಸುಇ (ಸೇವೆಗಳು) ವಿಭಾಗದಡಿ 
ಸೃಜಿಸಿರುವ ಅಧೀನ ಕಾರ್ಯದರ್ಶಿ ಹುದ್ದೆಗೆ ಪೂರಕ ಸಿಬ್ಬಂದಿ ಹುದ್ದೆಗಳನ್ನು ಸೃಜಿಸುವ ಬಗ್ಗೆ 
ಬ ಬ ೩ ಲ ಗಿ 
ಓದಲಾಗಿದೆ : 1 ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಆಸುಇ 130 ಸೇನೆನಿ 2013, ದಿನಾಂಕ: 23-09-2013 
2. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವಾ ನಿಯಮಗಳು-1), ಇವರ ಅನಧಿಕೃತ 
ಟಿಪ್ಪಣಿ ಸಂಖ್ಯೆ ಸಿಆಸುಇ 130 ಸೇನೆನಿ 2013, ದಿನಾಂಕ: 23-09-2013 
3. ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 762 ಸಅಸೇ 2013, ದಿನಾಂಕ: 17-10-2013 
ಪ್ರಸ್ತಾವನೆ: 


ಮೇಲೆ ಕ್ರಮಸಂಖ್ಯೆ (1) ಮತ್ತು (2)ರಲ್ಲಿ ಓದಲಾದ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಕ್ರಮ ಸಂಖ್ಯೆ (3)ರ ಸರ್ಕಾರದ ಆದೇಶದಲ್ಲಿ ಒಂದು ಅಧೀನ 
ಕಾರ್ಯದರ್ಶಿ ಹುದ್ದೆಯನ್ನು ಸೃಜಿಸಲಾಗಿದೆ. ಸದರಿ ವಿಭಾಗದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ವಿಷಯಗಳನ್ನು ನಿರ್ವಹಿಸಲು ಮೇಲ್ಮಾಣಿಸಿದ 
ಸರ್ಕಾರದ ಅಧೀನ ಕಾರ್ಯದರ್ಶಿ ಹುದ್ದೆಗೆ ಈ ಕೆಳಕಂಡ ಪೂರಕ ಸಿಬ್ಬಂದಿ ಹುದ್ದೆಗಳನ್ನು ಸೃಜಿಸುವ ಅಗತ್ಯವಿದ್ದು ಅದರಂತೆ ಆರ್ಥಿಕ ಇಲಾಖೆಗೆ ಈ ಬಗ್ಗೆ 
ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. 



































ಕ್ರಮ 
ಸಂಖ್ಯೆ ಹುದ್ದೆಯ ಪದನಾಮ ಹುದ್ದೆಗಳ ಸಂಖ್ಯೆ 
1. | ಶಾಖಾಧಿಕಾರಿ 02 
2. | ಹಿರಿಯ ಸಹಾಯಕ 02 
3. | ಸಹಾಯಕ 04 
4. | ಶೀಘಲಿಪಿಗಾರ 01 
5. | ಕಿರಿಯ ಸಹಾಯಕ 02 
6. | ಬೆರಳಚ್ಚುಗಾರರು 02 
7. | ದಲಾಯತ್‌ 02 
ಒಟ್ಟು 15 











ಪಸ ವನೆಯನ್ನು ಪರಿಶೀಲಿಸಿದ ಆರ್ಥಿಕ ಇಲಾಖೆಯು ಒಟ್ಟು 07 ಹುದ್ದೆಗಳನ್ನು ಸೃಜಿಸಲು ಸಹಮತಿ ನೀಡಿರುತ್ತದೆ. ಅದರಂತೆ ಈ ಕೆಳಗಿನಂತೆ 


ಸಾಗಿ 


ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 762 ಸಅಸೇ 2013, ಬೆಂಗಳೂರು, ದಿನಾಂಕ: 23ನೇ ಡಿಸೆಂಬರ್‌ 2013 


೩೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ಭಾಗ೧ 





ಕರ್ನಾಟಕ ಲೋಕಸೇವಾ ಆಯೋಗದ ವಿಷಯಗಳನ್ನು ನಿರ್ವಹಿಸಲು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು) ವಿಭಾಗದಡಿ 
ಸೃಜಿಸಲಾದ ಒ೦ದು ಅಧೀನ ಕಾರ್ಯದರ್ಶಿ ಹುದ್ದೆಗೆ ಈ ಕೆಳಕಂಡ ಪೂರಕ ಸಿಬ್ಬಂದಿ ಹುದ್ದೆಗಳನ್ನು ಸೃಜಿಸಿ ಆದೇಶಿಸಿದೆ. 
































ಕ್ರಮ 
ಸಂಖ್ಯೆ ಹುದ್ದೆಯ ಪದನಾಮ ಹುದ್ದೆಗಳ ಸಂಖ್ಯೆ 
1. | ಶಾಖಾಧಿಕಾರಿ 01 
2. | ಹಿರಿಯ ಸಹಾಯಕ 01 
3. | ಸಹಾಯಕ 01 
4. | ಶೀಘಲಿಪಿಗಾರ 01 
5. | ಕಿರಿಯ ಸಹಾಯಕ 01 
6. | ಬೆರಳಚ್ಚುಗಾರರು 01 
7; ದಲಾಯತ್‌ 01 
ಒಟ್ಟು 7 














ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ; ಎಫ್‌ಡಿ 955 ವೆಚ್ಚ-12/2013, ದಿನಾಂಕ: 20-12-2013ರಲ್ಲಿ ನೀಡಲಾದ ಸಹಮತಿ 
ಮೇರೆಗೆ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಚಂದ್ರಶೇಖರ, 
PR 107 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು-6) 


ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವಾಲಯ 
ತಿದ್ದುಪಡಿ/ಸೇರ್ಪಡೆ ಆದೇಶ 
ಸಂಖ್ಯೆ: ಬಿಸಿಡಬ್ಲ್ಯು 516 ಬಿಎಂಎಸ್‌ 2013, ಬೆ೦ಗಳೂರು, ದಿನಾಂಕ: 06ನೇ ಡಿಸೆಂಬರ್‌ 2013 


ಸರ್ಕಾರದ ಆದೇಶ ಸಂಖ್ಯೆ ಬಿಸಿಡಬ್ಬ್ಯು 516 ಬಿಎಂಎಸ್‌ 2013, ದಿನಾಂಕ: 12-11-2013ರ ವಿಷಯದ ನಾಲ್ಕನೇ ಸಾಲನ್ನು ಈ ಕೆಳಕಂಡಂತೆ 
ಸೇರ್ಪಡೆ ಮಾಡಿ ಓದಿಕೊಳ್ಳತಕ್ಕದ್ದು. 
1. “ಅನುಷ್ಠಾನಗೊಳಿಸಲು ಶೇಕಡ 2ರಷ್ಟು ಆಡಳಿತಾತ್ಮಕ ವೆಚ್ಚವನ್ನು ಭರಿಸಲು ಅನುಮತಿ ನೀಡುವ ಬಗ್ಗೆ” 


© ಟಿ 
ಹಾಗೂ, ಇದೇ ಆದೇಶದಲ್ಲಿನ ಆದೇಶದ ಭಾಗದ 5ನೇ ಸಾಲಿನಿಂದ 8ನೇ ಸಾಲಿನವರೆಗೆ ಇರುವ “ವಿದ್ಯಾರ್ಥಿಗಳಿಂದ ಅರ್ಜಿಗಳನ್ನು 
ನೊಂದಾಯಿಸಿಕೊಳ್ಳುವ ಸಂಬಂಧ ಸಿಬ್ಬಂದಿ ಹಾಗೂ ಮೂಲಭೂತ ಸೌಕರ್ಯದ ಕೊರತೆಯನ್ನು ನೀಗಿಸುವ ಹಿತ ದೃಷ್ಟಿಯಿಂದ ರಾಜ್ಯ ಸರ್ಕಾರದಿಂದ ಕೇಂದ್ರ 
ಕಛೇರಿ ಹಾಗೂ 177 ತಾಲ್ಲೂಕುಗಳಿಗೆ ಅನುಷ್ಠಾನಕ್ಕಾಗಿ ಬೇಕಾಗುವ ರೂ. 1419.06 ಲಕ್ಷಗಳಿಗೆ ಶೇ. 2ರಷ್ಟು ಅಂದರೆ ರೂ. 28.38 ಲಕ್ಷಗಳನ್ನು ಬಿಡುಗಡೆ 
ಮಾಡಿ ಆದೇಶಿಸಿದೆ” ಎಂಬುದರ ಬದಲಾಗಿ, ಈ ಕೆಳಕಂಡಂತೆ ತಿದ್ದಿ ಓದಿಕೊಳ್ಳತಕ್ಕದ್ದು. 
ಶ್ರ ವಿದ್ಯಾರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸುವ ಸಂಬಂಧ ಸಿಬ್ಬಂದಿ ಹಾಗೂ ಮೂಲಭೂತ ಸೌಕರ್ಯ, 
ಪತ್ರಿಕಾ ಮತ್ತು ಎಲೆಕ್ಟ್ರಾನಿಕ್‌ ಮಾಧ್ಯಮಗಳ ಪ್ರಕಟಣಾ ವೆಚ್ಚ ಹಾಗೂ ಆಡಳಿತಾತ್ಮಕ ವೆಚ್ಚಗಳನ್ನು ಭರಿಸುವ 
ಹಿತದೃಷ್ಟಿಯಿಂದ ರಾಜ್ಯ ಸರ್ಕಾರದಿಂದ ಕೇಂದ್ರ ಕಛೇರಿ ಹಾಗೂ 177 ತಾಲ್ಲೂಕುಗಳಿಗೆ ಅನುಷ್ಠಾನಕ್ಕಾಗಿ 
ಬೇಕಾಗುವ ಕಮಿಟೆಡ್‌ ಲಯಾಬಿಲಿಟಿ ಮೊತ್ತ ರೂ. 1419.06 ಲಕ್ಷಗಳ ಪೈಕಿ ಶೇ. 2ರಷ್ಟು ಅಂದರೆ 
ರೂ. 28.38 ಲಕ್ಷಗಳನ್ನು ಭರಿಸಲು ಮಂಜೂರಾತಿ ನೀಡಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಚಿಕ್ಕೇಗೌಡ, 
PR 108 ಸರ್ಕಾರದ ಉಪ ಕಾರ್ಯದರ್ಶಿ, 
50 100 ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 


ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 


ವಿಷಯ : ಹೈದ್ರಾಬಾದ್‌ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ, ಗುಲ್ಬರ್ಗಾಕ್ಕೆ 2013-14ನೇ ಸಾಲಿನ ಮೂರನೇ ಕಂತಿನ 
ಅನುದಾನ ಬಿಡುಗಡೆ ಮಾಡುವ ಬಗ್ಗೆ 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೬, ೨೦೧೪ ೩೬೧ 





ಓದಲಾಗಿದೆ : 1 ಸರ್ಕಾರಿ ಆದೇಶ ಸಂಖ್ಯೆ ಯೋಇ 20 ಹೈಕಮಂ 2013, ದಿನಾಂಕ: 11-06-2013 
2. ಸರ್ಕಾರಿ ಆದೇಶ ಸಂಖ್ಯೆ ಯೋಇ 20 ಹೈಕಮಂ 2013, ದಿನಾಂಕ: 31-10-2013 
3. ಸರ್ಕಾರಿ ಆದೇಶ ಸಂಖ್ಯೆ ಯೋಇ 20 ಹೈಕಮಂ 2013. ದಿನಾಂಕ: 12-11-2013 
ಪ್ರಸ್ತಾವನೆ: 


ಹೈದ್ರಾಬಾದ್‌ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ, ಗುಲ್ಬರ್ಗಾ, 2013-14ನೇ ಸಾಲಿಗೆ ರೂ. 6530.00 ಲಕ್ಷಗಳಿಗೆ ನಿಗದಿ ಪಡಿಸಿರುತ್ತದೆ. ಅದರ 
ವಿವರಗಳು ಈ ಕೆಳಕಂಡಂತಿದೆ. 


























ಕ್ರಮ ಲೆಕ್ಕ ಶೀರ್ಷಿಕೆ ಮೊತ್ತ 

ಸಂಖ್ಯೆ (ರೂ. ಲಕ್ಷಗಳಲ್ಲಿ) 
I. 2515-00-103-0-01-101 (ಸಹಾಯಾನುದಾನ) 130.00 
2 2515-00-103-0-01-132 (ಬಂಡವಾಳ ವೆಚ್ಚ) 3655.00 
3 2515-00-103-0-01-422 (ವಿಶೇಷ ಘಟಕ ಯೋಜನೆ) 2008.00 
4. 2515-00-103-0-01-423 (ಗಿರಿಜನ ಉಪಯೋಜನೆ) 737.00 
ಒಟ್ಟು 6530.00 











ಓದಲಾದ (1 ಆದೇಶದಲ್ಲಿ ಮೊದಲನೇ ಕಂತಿನ ಮೊತ್ತವಾಗಿ ರೂ. 1700.00 ಲಕ್ಷಗಳನ್ನು ಬಿಡುಗಡೆಗೊಳಿಸಲಾಗಿದ್ದು, ಓದಲಾದ (2)ರ 
ಆದೇಶದಲ್ಲಿ ಲೆಕ್ಕಶೀರ್ಷಿಕೆ 2515-00-103-0-01-10 (ಸಹಾಯಾನುದಾನ)ರಡಿ 2ನೇ ಕಂತಿನ ಮೊತ್ತವಾಗಿ ರೂ. 32.50 ಲಕ್ಷಗಳನ್ನು ಬಿಡುಗಡೆಗೊಳಿಸಿ 
ಆದೇಶಿಸಿದೆ ಹಾಗೂ ಓದಲಾದ (3)ರ ಆದೇಶದಲ್ಲಿ ಇತರೆ ಮೂರು ಲೆಕ್ಕಶೀರ್ಷಿಕೆಗಳ 2ನೇ ಕಂತಿನ ಬಾಕಿ ಮೊತ್ತ ರೂ. 1532.50 ಲಕ್ಷಗಳನ್ನು 
ಬಿಡುಗಡೆಗೊಳಿಸಿ ಆದೇಶಿಸಲಾಗಿದ್ದು, ಈವರೆಗೆ ಒಟ್ಟು ರೂ. 3265.00ರಷ್ಟು ಅನುದಾನವನ್ನು ಬಿಡುಗಡೆಗೊಳಿಸಲಾಗಿದ್ದು, ಪ್ರಸ್ತುತ ಮೂರನೇ ಕಂತಿನ 
ಅನುದಾನ ಬಿಡುಗಡೆಗೊಳಿಸಲು ಉದ್ದೇಶಿಸಿದ್ದು, ಈ ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ: ಯೋಳ 20 ಹೈಕಮಂ 2013, ಬೆಂಗಳೂರು, ದಿನಾಂಕ: 10ನೇ ಜನವರಿ 2014 


ಹೈದ್ರಾಬಾದ್‌ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ, ಗುಲ್ಬರ್ಗಾಕ್ಕೆ 2013-14ನೇ ಸಾಲಿನ ಮೂರನೇ ಕಂತಿನ ಅನುದಾನವಾಗಿ ರೂ. 1632/50 
ಲಕ್ಷ (ಹದಿನಾರು ಕೋಟಿ ಮೂವತ್ತೆರಡು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳು ಮಾತ್ರ) ಗಳನ್ನು ಈ ಕೆಳಕಂಡ ಲೆಕ್ಕಶೀರ್ಷಿಕೆಗಳಡಿ ಬಿಡುಗಡೆ ಮಾಡಿದೆ. 























ಕ್ರಮ ಲೆಕ್ಕ ಶೀರ್ಷಿಕೆ ಮೊತ್ತ 

ಸಂಖ್ಯೆ (ರೂ. ಲಕ್ಷಗಳಲ್ಲಿ) 
1. 2515-00-103-0-01-101 (ಸಹಾಯಾನುದಾನ) 32.50 
2, 2515-00-103-0-01-132 (ಬಂಡವಾಳ ವೆಚ್ಚ) 913.75 
3. 2515-00-103-0-01-422 (ವಿಶೇಷ ಘಟಕ ಯೋಜನೆ) 502.00 
4. 2515-00-103-0-01-423 (ಗಿರಿಜನ ಉಪಯೋಜನೆ) 184.25 
ಒಟ್ಟು 1632.50 














ಬಿಡುಗಡೆಯಾದ ಈ ಅನುದಾನವನ್ನು ಉಪಯೋಗಿಸಿಕೊಂಡು ನಿಯಮಾನುಸಾರ ಹಣ ಬಳಕೆ ಪ್ರಮಾಣಪತ್ರವನ್ನು ಸರ್ಕಾರಕ್ಕೆ ಸಲ್ಲಿಸುವುದು. 


ಈ ಆದೇಶದಲ್ಲಿ ಬಿಡುಗಡೆ ಮಾಡಿರುವ ಅನುದಾನವನ್ನು ಸೆಳೆಯುವ, ಬಟವಾಡೆ ಮಾಡುವ ಅಧಿಕಾರವನ್ನು ಈ ಕೆಳಗೆ ಸಹಿ ಮಾಡಿರುವ 
ಸರ್ಕಾರದ ಅಧೀನ ಕಾರ್ಯದರ್ಶಿ 1 & 2, ಯೋಜನೆ ಕಾರ್ಯಕ್ರಮವನ್ನು ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಇವರಿಗೆ ಮತ್ತು ಮೇಲುರುಜು 
ಮಾಡುವ ಅಧಿಕಾರವನ್ನು ನಿರ್ದೇಶಕರು, ಎಡಿಬಿ ವಿಭಾಗ, ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಇವರಿಗೆ 
ಪ್ರತ್ಯಾಯೋಜಿಸಲಾಗಿದೆ. 


ಈ ಆದೇಶವನ್ನು ಸರ್ಕಾರಿ ಆದೇಶ ಸಂಖ್ಯೆ ಆಇ 01 ಟಿಎಫ್‌ಪಿ 2013, ದಿನಾಂಕ: 16-11-2013ರಲ್ಲಿ ಆಡಳಿತ ಇಲಾಖೆಯ ಕಾರ್ಯದರ್ಶಿಗಳಿಗೆ 
ಪ್ರತ್ಯಾಯೋಜಿಸಿರುವ ವಿತ್ತಾಧಿಕಾರದನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎಸ್‌. ಉಮಾವತಿ, 
PR 113 ಸರ್ಕಾರದ ಅಧೀನ ಕಾರ್ಯದರ್ಶಿ 1 & 2, 
PR 25 ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ 


೩೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ಭಾಗ೧ 





ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಕ ಸಚಿವಾಲಯ 


ವಿಷಯ : ಜಿಲ್ಲಾ ಉಸ್ತುವಾರಿ ಸಚಿವರನ್ನು ನೇಮಕ ಮಾಡುವ ಬಗ್ಗೆ 
ಓದಲಾಗಿದೆ : 1, ಸರ್ಕಾರಿ ಆದೇಶ ಸಂಖ್ಯೆ ಯೋಇ 44 ಯೋವಿವಿ 2013, ದಿನಾಂಕ: 27-05-2013 


2. ಸರ್ಕಾರಿ ಆದೇಶ ಸಂಖ್ಯೆ: ಯೋಇ 44 ಯೋವಿವಿ 2013, ದಿನಾಂಕ: 28-05-2013 


3. ಸರ್ಕಾರಿ ಆದೇಶ ಸಂಖ್ಯೆ: ಯೋಇ 44 ಯೋವಿವಿ 2013, ದಿನಾಂಕ: 10-07-2013 


4. ಸರ್ಕಾರಿ ಆದೇಶ ಸಂಖ್ಯೆ: ಯೋಇ 44 ಯೋವಿವಿ 2013, ದಿನಾಂಕ: 26-12-2013 


ಟಿ 
i 
2೭೬ 


ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರಿಂದ (4)ರ ಸರ್ಕಾರಿ ಆದೇಶಗಳಲ್ಲಿ ಜಿಲ್ಲಾ ಮಟ್ಟದ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮ ಮತ್ತು 20 
ಅಂಶಗಳ/15 ಅಂಶಗಳ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಪಡಿಸುವ ಸಲುವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ನೇಮಕ ಮಾಡಿ 
ಆದೇಶಿಸಲಾಗಿತ್ತು. 


ಪಸ್ತುತ ಶ್ರೀ ಕೆ.ಜೆ. ಜಾರ್ಜ್‌, ಗೃಹ ಸಚಿವರು, ಇವರನ್ನು ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ನೇಮಿಸಲಾಗಿದ್ದು. ಇವರ ಬದಲಿಗೆ 
ಶ್ರೀ ಡಿ.ಕೆ. ಶಿವಕುಮಾರ್‌, ಮಾನ್ಯ ಇಂಧನ ಸಚಿವರು, ಇವರನ್ನು ನೇಮಿಸುವ ಸಲುವಾಗಿ ಕೆಳಕಂಡ ಆದೇಶ. 


ಸರ್ಕಾರದ ಆದೇಶ ಸಂಖ್ಯೆ: ಯೋಇ 44 ಯೋವಿವಿ 2013, ಬೆಂಗಳೂರು, ದಿನಾಂಕ: 07ನೇ ಜನವರಿ 2014 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನಲೆಯಲ್ಲಿ ಜಿಲ್ಲಾ ಮಟ್ಟದ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮ ಮತ್ತು 20 ಅ೦ಶಗಳ/5 ಅಂಶಗಳ 
ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಶ್ರೀ ಡಿ.ಕೆ. ಶಿವಕುಮಾರ್‌, ಮಾನ್ಯ ಇಂಧನ ಸಚಿವರು, ಇವರನ್ನು ರಾಮನಗರ ಜಿಲ್ಲಾ 
ಉಸ್ತುವಾರಿ ಸಚಿವರನ್ನಾಗಿ ನೇಮಕ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎಸ್‌. ಉಮಾವತಿ, 
PR 114 ಸರ್ಕಾರದ ಅಧೀನ ಕಾರ್ಯದರ್ಶಿ 1 & 2, 
PR 100 ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ 
INFORMATION TECHNOLOGY, BIO-TECHNOLOGY AND SCIENCE & TECHNOLOGY SECRETARIAT 
Subject : New Investment Incentive Policy (i* Policy: IT, ITES, Innovation Incentives Policy) for the IT/ ITeS/ Start-ups/ 
Animation/Gaming/Computer Graphics/ Telecom/BPO/ KPO/other Knowledge based Industries 
Read : State Cabinet decision dt. 17th October, 2013, in Subject No. C-684/2013 


PREAMBLE: 


Karnataka and Bangalore have thrived and progressed in the past decade a great deal due to the growth of IT sector. This 
sector accounts for more than 30% of the IT exports in the country and employs over 1/3rd of the software engineers in the country. 
From a mere 1.90 lakh direct jobs in 2001 to over 9 lakh jobs today, the sector has turned out to be the largest employer surpassing 
even employment provided by the State Government. By 2020, Bangalore will become the single largest IT and technology cluster on 
the planet in any single location and also the largest employer in the State. 


It has become imperative to revisit the Government Policy Initiatives to strengthen the leadership position of the State in this 
Sector, in the light of increasing challenges to maintain the rate of growth and to achieve the targets of providing over a million jobs by 
2020. The areas requiring immediate and urgent attention are as follows: 


a. Provision of well-locationed land/facilities (with world class telecom and physical infrastructure). 

b. Single window clearance from handshake to inauguration 

c. Exemption from Standing Orders of Department of Labour (with the exception of clauses for the protection of women). 

6. Concessional electricity tariff, stamp duty and reimbursement of PF/ESI at par or better than any other state. 

e. Creating Brand Bangalore 3.0 Society and Bangalore First Fund. 

f. Skill Development Policy in conjunction with IT/ITES Industry. 

0. Mega projects Special Policy. 

A comprehensive proposal providing for incentives, concessions, benefits etc for the IT/ ITeS/ Start-ups/ Animation / Gaming / 


Computer Graphics/Telecom/BPO/ KPO / other Knowledge based Industries submitted to the State Cabinet was approved in the 
Cabinet meeting held on 17th October, 2013. 

In addition to the Fiscal Incentives and Concessions, Cabinet also approved exemption of these companies from the 
applicability of Karnataka Industrial Employment (Standing Orders) Rules, 1946, for a period of 5 years, with appropriate clause for 
protection of women employees and prevention of sexual harassment in work place. Cabinet also approved these Industries to be 
treated as Essential Services, at par with public utilities, to exempt them from the disruptive effects of general strikes and bandhs. 


Hence the order. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೬, ೨೦೧೪ ೩೬೩ 





Government Order No. ITD 10 PRM 2013 dated 16th January, 2014 
In the circumstances explained above, Government is pleased to accord approval for the New Investment Incentive Policy 
(i* Policy: IT, ITES, Innovation Incentives Policy) for the IT / ITeS/ Start-ups/ Animation / Gaming / Computer Graphics/Telecom/BPO/ 
KPO / other Knowledge based Industries, as given in the Annexure to this order. 
The Departments of Government in Revenue Department (for exemption from Stamp Duty), Labour Department (for 
exemption from applicability of Karnataka Industrial Employment (Standing Orders) Rules and treating the companies as essential 
services) and Energy Department (for concessional power tariff) will issue separate notification / orders as per the Cabinet decision. 


By order and in the name of the Governor of Karnataka 


SRIVATSA KRISHNA, 
Secretary to Government 
Department of IT, BT and S&T 


Annexure to Govt. Order No ITD 10 PRM 2013 dated 16th January, 2014 


New Investment Incentive Policy (i Policy: IT. ITES. Innovation Incentives Policy) 
for the IT/ ITeS/ Start-ups/ Animation / Gaming / Computer Graphics/ 
Telecom/BPO/ KPO / other Knowledge based Industries 


1. Dept. of IT, BT and S&T to be Single Window Clearance Agency: Government of Karnataka authorises Dept. of IT, 
BT and S&T to act as the Single Window Agency for clearance of IT/ ITeS/Start-ups/ Animation / Gaming / Computer 
Graphics/Telecom/BPO/ KPO / other Knowledge based Industries (in place of Karnataka Udyog Mitra). For investments 
up 10 Rs. 100 Crores, all decisions would be taken by a Committee headed by the Minister for IT, BT and S&T 
Department with the concerned Principal Secretaries / Secretaries to Government as Members. For investments above 
Rs. 100 Crores, decisions would be taken by a Committee headed by Chief Minister, which will have Minister for IT, BT 
and S&T, Chief Secretary and all concerned Principal Secretaries / Secretaries as Members. 


2. Employment Linked Incentivisation of Land Allotment (E-LILA) outside Bruhat Bangalore Mahanagara Palike 
Limits: Land allotment for IT/ ITeS/ Start-ups/ Animation / Gaming/ Computer Graphics / Telecom / BPO / KPO / other 
Knowledge based Industries at concessional price shall be linked to employment generation for investments outside 
Bangalore. Government will directly subsidise employment created. There will be no subsidy in land price. This incentive 
shall be subject to the following conditions: 


I. E-LILA would be for companies with no presence whatsoever in Karnataka, either in their own facility or in any 
leased facility. 


ii. Companies should be listed on NASDAQ or NYSE or London Stock Exchange / Tokyo Stock Exchange or 
National Stock Exchange or Bombay Stock Exchange. 


OR 
Companies present in Fortune 500 US list or Fortune 1000 Global list for a minimum period of 3 years. 
OR 
Net worth of Rs 250 Crores of the investing company. 
iii This incentive shall be available only to direct end users and not to real estate developers. 


iv. Company should undertake to provide minimum employment for 1000 persons, at or above a salary of 
Rs. 20,000/- per person per month, in respect of Bangalore Urban and Rural Districts (excluding 881/೧ limits) and 
Rs. 10,000/- per person per month for all other places in the State. 


V. Government will incentivise employment in the form of a subsidy to be set off against the cost of land. 

vi Land will be allotted at the rate of one acre for every 1000 jobs created. 

vii. The quantum of subsidy will be linked directly to the jobs created. 

viii. The employment for which Government subsidy is given shall be for a minimum period of 2 years from the date of 
hiring. 

ix. The company shall give a bank guarantee which can be invoked upon failure to fulfil the conditions regarding 
employment. 


X. The overall total employment commitment to be met by a company, for the offset against the cost of land / value 
of lease, would be three years from the date of allotment of land (on sale or lease, as the case may be). This 
would be extendable to a maximum period of five years by the Government, at the request of the company. 


xi The quantum of subsidy will be capped at Rs. 60,000/- for each such employment created. This subsidy amount 
shall be adjusted against the amount payable by the company towards the cost of sale / lease of land. 


೩೬೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ಭಾಗ ೧ 





10. 


xiii Rs. 60,000/- per employment created accrues irrespective of whether the company wants to put employees in 100 
or 200 or 300 sq.ft each. 


xiii. Monitoring of this incentive will be as per declarations for PF/ESI and Shops and Establishments Act / Cheque 
payments and Salary Slips of employees. 


xiv. Allocation of land on sale / lease shall be in accordance with the extant policies of the Government of Karnataka in 
this regard. 


xv. Fordriving greater presence in Tier Il/lll cities even companies with a presence in the State can take advantage of 
it, provided they are not present in that District where they seek to build the new facility. 


Exemption from Stamp Duty: IT/ ITeS/ Start-ups/ Animation / Gaming/ Computer Graphics/Telecom/BPO/ KPO /other 
Knowledge based Industries shall be entitled to Stamp Duty Exemption of 75% in Mysore and Mangalore, in addition to 
other locations as per the Industrial Policy. 


Concessional Power Tariff: Industrial Power Tariff (instead of Commercial Power Tariff) will be applicable to all IT/ 
ITeS/ Start- ups/ Animation / Gaming/ Computer Graphics/Telecom/BPO/KPO / other Knowledge based Industries in the 
State. 


Exemption of IT / ITeS/ Knowledge/Start-up companies from the applicability of Karnataka Industrial 
Employment (Standing Orders) Rules, 1946: State Government to exempt IT/ ITeS/ Start-ups/ Animation / Gaming / 
Computer Graphics/Telecom/BPO/ KPO / other Knowledge based Industries from the applicability of Karnataka 
Industrial Employment (Standing Orders) Rules, 1946, for a period of 5 years, with appropriate clause for protection of 
women employees and prevention of sexual harassment in work place. 


Essential Services: IT/ ITeS/ Start-ups/ Animation / Gaming / Computer Graphics/Telecom/BPO/ KPO / other 
Knowledge based Industries to be treated at par with public utilities to exempt them from the disruptive effects of 
general strikes and bandhs. 


Reimbursement of PF/ESI: Government will provide for reimbursement of Provident Fund (PF) / Employees’ State 
Insurance (ESI) of Rs. 2000 per employee per month for 2 years for all new employment created, subject to the 
condition that the employment is for continuous period of 2 years. Employment data will be verified through Provident 
Fund (PF) / Employees’ State Insurance (ESI) Departments. 


Start-ups: Start-ups companies will be eligible for plug and play space with internet at concessional rates of Rs.5-15 
per sft, depending on location. The space may be Government owned/leased or privately leased and allotted. Selection 
of start-ups by an Apex Committee comprising of Government and IT industry's eminent people. A Start-up will have to 
vacate space upon reaching the following milestones for revenue or employment: 


Revenue: 

i) When the start-up reaches a revenue of Rs.25 Crores in Bangalore. 

ii) When the start-up reaches a revenue of RS.15 Crores in Mysore-Mangalore 

iii When the start-up reaches a revenue of RS.10 Crores 1 in other locations. ') 
Employment: 

i) When the start-up has employed 50 technically qualified personnel in Bangalore. 

1) When the start-up has employed 35 technically qualified personnel in Mysore-Mangalore. 


iii When the start-up has employed 25 technically qualified personnel in other locations. 


1 


Creating Brand Bangalore 3.0 and Bangalore First Fund: Brand Bangalore 3.0 Society and a "Bangalore First 
fund to be set up to promote Bangalore along the lines of India Brand Equity Fund (IBEF) set up by Government of India 
in association with Cll. The “Bangalore First" fund will be set up in association with NASSCOM / FICCI / Cll / MAIT, 
under the Chairmanship of Secretary - Dept. of IT, BT and S&T, and Members from the Industry. The "Bangalore 
First” fund shall be utilised to establish the credibility of Karnataka as a destination for technology investments in 
software and IT services, in outsourcing services, as well as Design and Manufacturing of products and services and 
the rapidly growing animation / Computer-generated imagery (CGI) / media and entertainment industries. 


A VIP Assistance Cell will be created in the Dept. of IT, BT and S&T, to assist VIP Clients. 


Skill Development Policy & Corpus and Default Loan Guarantee Scheme: Skill Development programs will be 
taken up in association with the Industry for training un-employed youth in basic IT / BPO/ Telecom / ESDM etc, skills to 
be implemented in a PPP mode. The beneficiaries namely, the trainees, shall also bear part of the expenditure towards 
Skill Development. Government shall facilitate and support to arrange Skill Development financing through Bank loans. 
Government will provide a 15% default guarantee to banks and encourage them to extend Skill Development loans at 
low interest rates, particularly for the youth for employment in the ICT emerging Cities of the State. The specific Skill 
Development programs and funding required for each shall be decided by a Committee headed by Chief Secretary and 
other Government and Industry representatives. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೬, ೨೦೧೪ ೩೬೫ 





11. Mega Projects: Any single investment exceeding or equal to Rs. 250 Crores shall be treated as a Mega Project. For 
such Mega Projects, the State High Level Committee headed by Chief Minister will re-visit each and every incentive / 
concession and offer a special package. 


12. Strengthening Karnataka's Leadership Position by Using IT /ITES to transform society and giving better access 
to SMEs and Start-Ups: Government shall strengthen the State's leadership position by using IT / ITeS to transform 
Society and to give better access to SMEs and Start-ups through the following three initiatives:- 


a. By giving opportunities to high capability local companies in state e-Gov projects, especially those involving 
government services to citizens, without insisting on prior track record or turnover criteria which often end up 
excluding highly talented companies despite having high capabilities. This would be subject to a capability rating 
(with NASSCOM support to identify objective criteria for rating); develop cloud apps with other states (position 
Karnataka as the bell weather state) and to fund project execution, in part or whole, via project recourse where the 
project assets and future revenue streams will be securitized to enable financing of the project from Banks/ 
financial institutions as in infrastructure projects. This is particularly relevant for government to citizens’ services 
(G20). 

b. Use the collective buying power of the State to give more opportunities to start-ups and SMEs in the sector by 
aggregating demand of citizens which only government can do. 


0. Support start-ups and entrepreneurial companies outside government space to transform economy and society. 
Linkages with mentors/ angel funds etc. would be catalyzed and provided by Government of Karnataka through 
Department of IT/BT/ST and NASSCOM/ academic institutions’ think tanks etc. 


The funding required for each activity will be decided by a Committee headed by Secretary - Dept. of IT, BT and S&T with Government 
and Industry representatives as Members. 


Srivatsa Krishna, 
Secretary to Government 
PR 116 Department of IT, BT and S&T 


ENERGY SECRETARIAT 


SUB: Formation of Solar City development Committees in the State-reg. 

READ: 1. Karnataka Renewable Energy Policy 2009-14, GO. No: EN 354 NCE 2008 Dated: 19th January 2010. 
2. Solar Policy 2011-16 Notification No. EN 61 NCE 2011 Dated 01.07.2011. 
3. MNRE letter no. 40/18/2008/UICA(SE) Dated: 24.08.2009. 


PREAMBLE : 


The major cities in the State are experiencing rapid growth in the peak electricity demand. The electricity utilities are finding it 
difficult to cope up with this rapid rise in demand and as a’ result most of the cities/towns are facing electricity shortages. To cope up 
with the demand, to reduce dependency on conventional Sources of energy, to reduce Carbon emissions and to make city green it is 
planned to go for Green energy, with best option as Solar energy. Karnataka is blessed with good Solar radiation with sunny days of 
around 300days in an year. The average Solar Radiation resource (Direct Normal Irradiance) in Karnataka varies between 4.98 to 5.69 
Kwh/Sq Meter. As a result, the “Development of Solar Cities" programme is designed to support/encourage Urban Local Bodies to 
prepare a Road Map to guide their cities in becoming ‘Solar Cities’. 


In the Govemment Order read (1) at above, Renewable Energy Policy 2009-14 have been published to harness Green and 
Clean Renewable Energy Sources in the State for environmental benefits. Further in the Notification dated 01.7.2011 read (2) at above, 
Government have published the Solar Policy 2011-16 to promote Solar Power as a part of the Renewable Energy in the State. 


The ‘Solar City’ aims at ೩ minimum of 10% reduction in projected demand of conventional energy. The basic aim is to motivate 
the Urban Local bodies for adopting renewable energy technologies and energy efficiency measures. In a ‘Solar City’, all types of 
renewable energy based projects like solar, wind, biomass, small hydro, waste to energy etc. may be installed along with possible 
energy efficiency measures depending on the need and resource availability in the city. 


The Solar City programme aims 


*e To enable and empower Urban Local bodies to address energy challenges at City - level. 

*e To provide a framework and support to prepare a Master Plan including assessment of current energy situation, future 
demand and action plans. 

*e To buildcapacity in the Urban Local Bodies and create awareness among all sections of civil society. 

*e To involve various stakeholders in the planning process. 

*e To oversee the implementation of sustainable energy options through public - private partnerships. 


೩೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ಭಾಗ ೧ 





Ministry of New and Renewable Energy, Government of India, in the letter read at (2); has approved the proposal of converting Mysore 
and Hubli-Dharwad Cities for development as Solar Cities. 


For effective implementation of ‘Solar -City" projects, formulation of separate committees is found necessary, chaired by the Deputy 
Commissioner of the Districts. For Mysore City and Hubli-Dharwad city the committees is formed as per the following order. 


After detailed examination of the proposal, the following order is issued. 
Government Order No: EN 87 VSC 2013 Bangalore Dated: 23.12.2013 


Under the Circumstances explained above, Government are pleased to constitute a Committee for development of ‘Solar 
Cities’ in Mysore and Hubli-Dharwad consisting the following, with immediate effect and until further orders. 


1. Mysore Solar City Development Committee : 











1. Deputy Commissioner, Mysore District. Chairman 
2. | Commissioner, Mysore City Corporation. Member 
3. | Commissioner, Mysore Urban Development Authority. Member 





4. Executive Engineer (Technical), Chamundeshwari Electricity | Member 
Supply Company(CESC) Corporate office, Mysore. 





5 Project Engineer, Karnataka .Renewable Energy Member Convener 
Development Limited (KREDL) regional office, Mysore. 





2. Hubli-Dharwad Solar City Development Committee: 





























1. Deputy Commissioner, Dharwad District. Chairman 

2. | Commissioner, Hubli-Dharwad City Corporation Member 

3. | Commissioner, Hubli-Dharwad urban Development Member 
Authority. 

4. | General Manager (Technical), Hubli Electricity Supply Member 
Company Limited (HESCOM) Corporate office, Hubli. 

5, | Deputy General Manager, Manager, Karnataka Member Convener 
Renewable Energy Development Limited (KREDL) regional 
office, Hubli. 





The said committee shall take all necessary actions to develop Mysore City and Hubli-Dharwad City as Solar Cities duly 
following MNRE guidelines. The Committee would also submit a quarterly report to M/s KREDL Bangalore on Development of the 
programme 


By Order and in the name of the Governor of Karnataka, 
A.A.CHAPPARBAND 
Under Secretary to Government, 


PEs Energy Department 
ಇಂಧನ ಸಚಿವಾಲಯ 

ವಿಷಯ : ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ವತಿಯಿಂದ ಸೌರ ವಿದ್ಯುತ್‌ ಚಾಲಿತ ನೀರಾವರಿ 
ಪಂಪ್‌ಸೆಟ್‌ಗಳು, ಸೌರ ವಿದ್ಯುತ್‌ ಮೇಲ್ಭಾವಣಿ ಹಾಗೂ ಎಲ್‌ಇಡಿ ಸೌರಶಕ್ತಿ ಕಂದೀಲುಗಳನ್ನು ಒದಗಿಸುವ 
ಯೋಜನೆಗಳಿಗೆ ಅನುಮೋದನೆ ನೀಡುವ ಬಗ್ಗೆ. 

ಓದಲಾಗಿದೆ : ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತರವರ ಪಸ್ತಾವನೆ 
ಸಂಖ್ಯೆ: ಕೆಆರ್‌ಇಡಿ.07.ಆಯವ್ಯಯ.2013/910 ದಿನಾಂಕ : 20-08-13. 

ಪ್ರಸ್ತಾವನೆ 


1. ಅಸಂಪ್ರದಾಯಿಕ ಇಂಧನ ಮೂಲಗಳನ್ನು ಪ್ರೋತ್ಸಾಹಿಸಲು ಶಕ್ತಿಯ ರೂಪಗಳಾದ ಪವನ, ಕಿರು ಜಲವಿದ್ಯುತ್‌, ಜೈವಿಕ ಇಂಧನ, ಸೌರಶಕ್ತಿ ಮತ್ತು 
ತ್ಯಾಜ್ಯಗಳಿಂದ ವಿದ್ಯುತ್‌ ಉತ್ಪಾದನೆಗೆ ಉತ್ತೇಜನೆ ನೀಡುವುದು ಸರ್ಕಾರದ ಉದ್ದೇಶವಾಗಿರುತ್ತದೆ. ರಾಜ್ಯದಲ್ಲಿ ಸೌರ ವಿದ್ಯುತ್‌ ಶಕ್ತಿಯು ಹೇರಳವಾಗಿ 
ಲಭ್ಯವಿರುವುದರಿಂದ ಮತ್ತು ಸುಸ್ಥಿರವಾಗಿರುವುದರಿಂದ ಸೌರ ವಿದ್ಯುತ್‌ ಯೋಜನೆಗಳನ್ನು ಅಭಿವೃದ್ಧಿ ಪಡಿಸುವುದು ಸರ್ಕಾರದ ಒಂದು 
ಕಾರ್ಯಕ್ರಮವಾಗಿರುತ್ತದೆ. ಈ ನಿಟ್ಟಿನಲ್ಲಿ 2013-14ನೇ ಸಾಲಿನ ಪರಿಷ್ಕೃತ ಆಯವ್ಯಯದಲ್ಲಿ ಹೊಸ ಯೋಜನೆಯಾದ ಸೌರಶಕ್ತಿ ಯೋಜನೆಯ 
ಅನುಷ್ಠಾನಕ್ಕಾಗಿ ರೂ.10.00 ಕೋಟಗಳನ್ನು ಲೆಕ್ಕ ಶೀರ್ಷಿಕೆ 2801-80-800-1-08-059 ಯಡಿ ಒದಗಿಸಲಾಗಿದೆ. 


2. ಸೌರಶಕ್ತಿ ಯೋಜನೆಗೆ ಹಂಚಿಕೆಯಾದ ರೂ.10.00 ಕೋಟಿಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ 
ನಿಯಮಿತದಿಂದ 2013-14ನೇ ಸಾಲಿನಲ್ಲಿ ಅನುಷ್ಠಾನಗೊಳಿಸಲು ಈ ಕೆಳಕಂಡ 3 ಯೋಜನೆಗಳನ್ನು ಪ್ರಸ್ತಾಪಿಸಲಾಗಿದೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ 


೩೬೭ 





(ರೂ. ಕೋಟಿಗಳಲ್ಲಿ) 























2013-14ನೇ 
ಕ್ರ.ಸಂ. ಯೋಜನೆಗಳ ವಿವರ ಸಾಲಿನಲ್ಲಿ 
ಹಂಚಿಕೆಯಾದ ಮೊತ್ತ 

1. ರಾಜ್ಯದ ರೈತರಿಗೆ ಸೌರಶಕ್ತಿ ಪಂಪ್‌ಸೆಟ್‌ ನೀಡುವ ಯೋಜನೆ 4.00 
ಸ ಜಾಲಮುಕ್ತ ಸೌರಶಕ್ತಿ ಮೇಲ್ಜಾವಣೆ ಯೋಜನೆಯ ಅಡಿಯಲ್ಲಿ ಮೇಲ್ಭಾವಣೆ 3.00 
ಸೌರಶಕ್ತಿ ಉಪಕರಣಗಳನ್ನು ಒದಗಿಸುವ ಯೋಜನೆ 

ಗೃಹ ಬಳಕೆ ಸೌರಶಕ್ತಿ ಉಪಕರಣಗಳನ್ನು 3.00 
3. ಶೇ.75ರಷ್ಟು ಸಹಾಯಧನ ಒದಗಿಸುವ ಯೋಜನೆಯಡಿಯಲ್ಲಿ ಎಲ್‌.ಇ.ಡಿ 

ಸೌರಶಕ್ತಿ ಕಂದೀಲು (Solar Later) ವಿತರಿಸುವ ಯೋಜನೆ 

ಒಟ್ಟು 10.00 











ನವ ಮತ್ತು ನವೀಕರಿಸಬಹುದಾದ ಇಂಧನ ಮಂತ್ರಾಲಯದಿಂದ ಸೌರ ವಿದ್ಯುತ್‌ ಚಾಲಿತ ನೀರಾವರಿ ಪಂಪ್‌ಸೆಟ್‌ ಹಾಗೂ ಸೌರ ವಿದ್ಯುತ್‌ 
ಮೇಲ್ಭಾವಣಿ ಉಪಕರಣಗಳ ಖರೀದಿಗಾಗಿ, ಉಪಕರಣದ ವೆಚ್ಚದ ಮೇಲೆ ಫಲಾನುಭವಿಗಳಿಗೆ ಶೇಕಡಾ 30% ರಷ್ಟು ಸಹಾಯಧನ 
ನೀಡಲಾಗುತ್ತದೆ. ಆದರೆ ಸೌರ ಶಕ್ತಿ ಕಂದೀಲು ಯೋಜನೆಗೆ ನವ ಮತ್ತು ನವೀಕರಿಸಬಹುದಾದ ಇಂಧನ ಮಂತ್ರಾಲಯವು ಯಾವುದೇ 
ಸಹಾಯಧನ ನೀಡುವುದಿಲ್ಲ. ಗೃಹ ಬಳಕೆ ಸೌರಶಕ್ತಿ ಕಂದೀಲುಗಳನ್ನು ರಾಜ್ಯ ಸರ್ಕಾರದಿಂದ ಶೇಕಡಾ 75%ರಷ್ಟು ಸಹಾಯಧನವನ್ನು ಒದಗಿಸಿ 
ನೀಡಲು ಉದ್ದೇಶಿಸಿದೆ. ಮತ್ತು ಈ ನಿಟ್ಟಿನಲ್ಲಿ ಸೌರಶಕ್ತಿ ಯೋಜನೆಗಳ ಉತ್ತೇಜನಕ್ಕಾಗಿ ನವ ಮತ್ತು ನವೀಕರಿಸಬಹುದಾದ ಇಂಧನ 
ಮಂತ್ರಾಲಯದಿಂದ ನೀಡುವ ಶೇಕಡಾ 30%ರಷ್ಟು ಸಹಾಯಧನವನ್ನು ಉಪಯೋಗಿಸಿಕೊಂಡು 2013-14ನೇ ಸಾಲಿನಲ್ಲಿ ರಾಜ್ಯದ ವತಿಯಿಂದ 
ಕೆಳಕಂಡ ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ. 
















































































ಜಾಲಮುಕ್ತ ಸೌರಶಕ್ತಿ 
ಮೇಲ್ಜಾವಣೆ 
ಯೋಜನೆಯ ಎಲ್‌.ಇ.ಡಿ 
ಸೌರಶಕಿ 
ನ್‌ ಅಡಿಯಲ್ಲಿ ಸೌರಶಕಿ ಕಂದೀಲು ಒಟ್ಟು ಯೋಜನಾ 
ಪಂಪ್‌ಶಕಿ ವ ಣೆ ಇ 
ಕ್ರಸಂ. ಯೋಜನೆಗಳ ವಿವರ ಷ್ಟ ಮೇಲ್ಛಾವಣೆ (Solar Lantern) ವೆಚ್ಚ 
ನೀಡುವ ಛ ಸಿ 
ಸೌರಶಕ್ಕಿ ವಿತರಿಸುವ (ರೂ.ಕೋಟಿಗಳಲ್ಲಿ) 
ಯೋಜನೆ ಣಾ ಷ್ಟ 
ಉಪಕರಣಗಳನ್ನು ಯೋಜನೆ 
ಒದಗಿಸುವ 
ಯೋಜನೆ 
ಸಾಮಾನ್ಯ ವರ್ಗ 99 357 ಎ 
ಎಸ್‌.ಸಿ 19 156 ದಾ 
1 ಫಲಾನುಭವಿಗಳ ಸಂಖ್ಯೆ 26666 
ಎಸ್‌.ಟಿ 13 156 — 
ಒಟ್ಟು 131 669 - 
2 ಸಾಮಾನ್ಯ ವರ್ಗ 25% 50% 25% — 
ಫಲಾನುಭವಿಗಳ ವಂತಿಗೆ 
ಎಸ್‌.ಸಿ 15% 25% 25% ದ್‌ 
(ಶೇಕಡಾವಾರು) 
ಎಸ್‌.ಟಿ 15% 25% 25% — 
3 MNRE ವಂತಿಗೆ (ಶೇಕಡಾವಾರು) 30% 30% ದ ದ 
ಸಾಮಾನ್ಯ ವರ್ಗ 45% 20% 75% — 
4 ರಾಜ್ಯ ಸರ್ಕಾರದ ವಂತಿಗೆ ಎಸ್‌.ಸಿ 55% 45% 75% — 
ಎಸ್‌.ಟಿ 55% 45% 75% ದ್‌ 
ರಾಜ್ಯ ಸರ್ಕಾರದ 
4.00 3.00 3.00 10.00 
ವಂತಿಗೆ 
ಸೌರವಿದ್ಯುತ್‌ ಯೋಜನಾ ವೆಚ್ಚ MNRE ವಂತಿಗೆ 2.46 2.83 0.00 5.29 
5 
(ರೂ.ಕೋಟಿಗಳಲ್ಲಿ) ಫಲಾನುಭವಿಗಳ 
ನ 1.85 3.61 1.00 6.46 
ವಂತಿಗೆ 
ಒಟ್ಟು 8.31 9.64 4.00 21.75 











ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಇಎನ್‌ 40 ಪಿಎಸ್‌ಆರ್‌ 2013(ಭಾಗ-1), ಬೆಂಗಳೂರು, ದಿನಾಂಕ : 30-10-2013. 


೩೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ಭಾಗ೧ 





ಪ್ರಸ್ತಾವನೆಯಲ್ಲಿನ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ರೂ.10 ಕೋಟಿ ಸಹಾಯಧನ ಒಳಗೊಂಡ ಸುಮಾರು 
ರೂ.21.75 ಕೋಟಿಯ, ಈ ಕೆಳಕಂಡ ಸೌರ ವಿದ್ಯುತ್‌ ಯೋಜನೆಗಳನ್ನು 2013-14ನೇ ಸಾಲಿನಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ 
ನಿಯಮಿತದ ವತಿಯಿ೦ದ ಅನುಷ್ಠಾನಗೊಳಿಸಲು ಆದೇಶಿಸಿದೆ. 


a) ಅನುಬಂಧ-1ರಲ್ಲಿ ವಿವರಿಸಿದಂತೆ ರೈತರಿಗೆ ಸೌರ ವಿದ್ಯುತ್‌ ಚಾಲಿತ ನೀರಾವರಿ ಪಂಪ್‌ಸೆಟ್‌ನ್ನು ನೀಡಲು. 
0) ಅನುಬ೦ಧ-2ರಲ್ಲಿ ವಿವರಿಸಿದಂತೆ ಜಾಲ ರಹಿತ ಸೌರ ವಿದ್ಯುತ್‌ ಮೇಲ್ಭಾವಣಿ ಯೋಜನೆಯನ್ನು ಅನುಷ್ಠಾನಗೊಳಿಸಲು. 
0 ಅನುಬಂಧ-3ರಲ್ಲಿ ವಿವರಿಸಿದಂತೆ ಎಲ್‌.ಇ.ಡಿ ಸೌರ ಶಕ್ತಿ ಕಂದೀಲು (Lanterns)ಗಳನ್ನು ಶೇ.75ರಷ್ಟು ಅನುದಾನದಲ್ಲಿ ವಿವರಿಸಲು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂ. FD 987 EXP-1/2013, ದಿನಾಂಕ : 7-09-2013 ಮತ್ತು ಯೋಜನಾ ಇಲಾಖೆ ಟಿಪ್ಪಣಿ ಸಂ. 
PD 11 MOM 2013 ದಿನಾ೦ಕ: 11-09-2013 ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಗ್ರಾಅಪ 36 ಜೈಆಯ 
2013ರ ಸಹಮತಿಯಂತೆ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾಮಸಾರ ಮತ್ತು ಅವರ ಹೆಸರಿನಲ್ಲಿ 
ಎ.ಎ.ಚಪ್ಪರಬಂದ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇಂಧನ ಇಲಾಖೆ. 


ಅನುಬಂಧ-1 
1.0 ಸೌರಶಕ್ತಿ ಪಂಪ್‌ಸೆಟ್‌ಗಳ ಅನುಷ್ಠಾನಗೊಳಿಸುವ ಯೋಜನೆ: 


© 


11 ಈ ಯೋಜನೆಯಡಿಯಲ್ಲಿ, ಸೌರಶಕ್ತಿ ಪಂಪ್‌ಸೆಟ್‌ಗಳನ್ನು ಹೊಸದಾಗಿ ಸಂಪರ್ಕಗಳನ್ನು ಹೊಂದುವ ರೈತರಿಗೆ ಮಾತ್ರ ಲಭ್ಯವಾಗುತ್ತದೆ. ನವ ಮತ್ತು 
ನವೀಕರಿಸಬಹುದಾದ ಇಂಧನ ಮಂತ್ರಾಲಯದ ನಿಯಮಗಳ ಪ್ರಕಾರ ಒದಗಿಸಲಾಗುವ ಒಂದು 5 ಹೆಚ್‌.ಪಿ ಸೌರಶಕ್ತಿ ಪಂಪ್‌ಸೆಟ್‌ನ ಅಂದಾಜು ವೆಚ್ಚ 
ರೂ. 6.25 ಲಕ್ಷಗಳಾಗಿರುತ್ತದೆ. 


12 ಈ ಪ್ರಸ್ತಾವನೆಯ ಪ್ರಕಾರ, ಸಾಮಾನ್ಯ ವರ್ಗಕ್ಕೆ ಸೇರಿದ ಫಲಾನುಭವಿಗಳು ಶೇಕಡಾ 75ರಷ್ಟು ಸಹಾಯಧನದ ಲಾಭ ಪಡೆಯಲಿದ್ದಾರೆ, ಉಳಿದ ಶೇಕಡಾ 
25ರಷ್ಟು ವೆಚ್ಚವನ್ನು ಫಲಾನುಭವಿಗಳು ಭರಿಸಬೇಕಾಗಿರುತ್ತದೆ. ಪ್ರಸ್ತಾವನೆಯ ಪ್ರಕಾರ ಯೋಜನಾ ವಿವರಗಳು ಈ ಕೆಳಗಿನಂತೆ ಇರುತ್ತದೆ. 




















ರಾಜ್ಯ ಸರ್ಕಾರದ ಸಹಾಯಧನ ಶೇಕಡಾ 45ರಷ್ಟು 
ಕೇಂದ್ರ ಸರ್ಕಾರದ ಸಹಾಯಧನ ಶೇಕಡಾ 30ರಷು 

ಊ 
ಸಾಮಾನ್ಯ ವರ್ಗದ ಫಲಾನುಭವಿಗಳ ವಂತಿಗೆ ಶೇಕಡಾ 25ರಷ್ಟು 





1.3 ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಫಲಾನುಭವಿಗಳನ್ನು ಉತ್ತೇಜಿಸುವುದಕ್ಕಾಗಿ, ಈ ವರ್ಗದ ಫಲಾನುಭವಿಗಳ ವಂತಿಗೆಯನ್ನು ಶೇಕಡಾ 
15ಕ್ಕೆ ಮಿತಗೊಳಿಸಲಾಗಿದೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಒಟ್ಟು ಸಹಾಯಧನ ಶೇಕಡಾ 85ರಷ್ಟಿದೆ. ಪ್ರಸ್ತಾವನೆಯ ಪ್ರಕಾರ ಯೋಜನಾ 
ವಿವರಗಳು ಈ ಕೆಳಗಿನಂತೆ ಇರುತ್ತದೆ. 














ರಾಜ್ಯ ಸರ್ಕಾರದ ಸಹಾಯಧನ ಶೇಕಡಾ 55ರಷ್ಟು 
ಕೇಂದ್ರ ಸರ್ಕಾರದ ಸಹಾಯಧನ ಶೇಕಡಾ 30ರಷ್ಟು 
ಊಂ 
ಫಲಾನುಭವಿಗಳ ವಂತಿಗೆ ಶೇಕಡಾ 15ರಷು 
ಉಲ 











1.4 ಆಯವ್ಯಯದ ವಿವರಗಳು: 
1.4.1 ಸೌರಶಕ್ತಿ ಯೋಜನೆಗಳಿಗೆ ಆಯವ್ಯಯದಲ್ಲಿ ಒದಗಿಸಿರುವ ರೂ.10.00 ಕೋಟಿಗಳಲಿ ರೂ.4.00 ಕೋಟಗಳನ್ನು ಸೌರಶಕ್ತಿ ಪಂಪ್‌ಸೆಟ್‌ ಯೋಜನೆಗೆ 
ಮೀಸಲಿಡಲಾಗಿದೆ. ಅಂದಾಜು ವೆಚ್ಚದ ವಿವರಗಳು ಈ ಕೆಳಗಿನಂತೆ ಇರುತ್ತದೆ. 


(ರೂ. ಕೋಟಿಗಳಲ್ಲಿ) 


















































ಕ್ರ ಸ ರಾಜ್ಯ ಸರ್ಕಾರದ | ಕೇಂದ್ರ ಸರ್ಕಾರದ | ಫಲಾನುಭವಿಗಳ | ಒಟ್ಟು ಯೋಜನಾ | ಫಲಾನುಭವಿಗಳ 
ಸಂ ವಂತಿಗೆ ವಂತಿಗೆ 30% ವಂತಿಗೆ ವೆಚ್ಚ ಸಂಖ್ಯೆ 
1 ಸಾಮಾನ್ಯ ವರ್ಗ-70% 2.8 1.86 1.55 6.21 99 
2 ಪರಿಶಿಷ್ಟ ಜಾತಿ-20% 0.8 0.36 0.18 1.34 19 
3 ಪರಿಶಿಷ್ಟ ಪಂಗಡ-10% 0.4 0.24 0.12 0.76 13 
ಒಟ್ಟು 4.0 2.46 1.85 8.31 131 
1.4.2 ಪ್ರತಿ ಪಂಪ್‌ಸೆಟ್‌ಗೆ ಆಗುವ ವೆಚ್ಚ ಮತ್ತು ಇಂಧನ ಉಳಿತಾಯದ ವಿವರ: 
ವ್ಯಾಟ್‌ ಸಾಮರ್ಥ್ಯ 5 ಹೆಚ್‌.ಪಿ 
MNRE ಪ್ರಕಾರ ಪ್ರತಿ ಸ್ಥಾವರಕ್ಕೆ ತಗಲುವ ಅಂದಾಜು ವೆಚ್ಚ ರೂ.6,25,000/- 


(ಬ್ಯಾಟರಿಯನ್ನೊಳಗೊಂಡು) ರೂ.ಗಳಲ್ಲಿ 









































ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ೩೬೯ 
ಅಂದಾಜು ವಿದ್ಯುತ್‌ ಉಳಿತಾಯ ದೈನಿಕ (kWh) 25 ಯೂನಿಟ್‌ 
ಒಂದು ಯೂನಿಟ್‌ (kWh) ಗೆ ತಗಲುವ ವೆಚ್ಚ ರೂ.4.50/- 
ದೈನಂದಿನ ಉಳಿತಾಯ ರೂಗಳಲ್ಲಿ ರೂ.112.50/- 
ವಾರ್ಷಿಕ ಉಳಿತಾಯ ರೂಗಳಲ್ಲಿ ರೂ.33,750/- 
1.5.0 ಸೌರಶಕ್ತಿ ಪಂಪ್‌ಸೆಟ್‌ ಯೋಜನೆಯ ಧ್ಯೇಯೋದ್ದೇಶಗಳು: 
15.1 ಸೌರಶಕ್ತಿ ಪಂಪ್‌ಸೆಟ್ಟನ್ನು ಅಳವಡಿಸುವ ಯೋಜನೆಯನ್ನು ಹೆಚ್ಚಾಗಿ ಪ್ರಚುರಪಡಿಸಲು 
15.2 ಸೌರಶಕ್ತಿ ಪಂಪ್‌ಸೆಟ್‌ನಿಂದಾಗುವ ಪ್ರಯೋಜನಗಳಾದ ನಿರಂತರ ನೀರು ಸರಬರಾಜು, ಸಾಂಪ್ರದಾಯಿಕ ಇಂಧನ ಮೂಲಗಳ 


ಅವಲಂಬನೆಯಿಲ್ಲದಿರುವುದು, ಮಿತವ್ಯಯಕಾರಿಯಾಗಿರುವುದು ಹಾಗೂ ದೀರ್ಫಕಾಲಿಕವಾಗಿರುವುದನ್ನು ಪ್ರಚುರಪಡಿಸಲು 


1.5.3 ಪ್ರತ್ಯೇಕ/ಸಮುದಾಯ ಅನ್ವಯಗಳಿಗೆ ಸೌರಶಕ್ತಿ ಪಂಪ್‌ಸೆಟ್‌ ನ ಬಳಕೆಯು ಬಹಳ ಪರಿಣಾಮಕಾರಿ ನಾವೀನ್ಯ ತರುವ ಯೋಜನೆಯಾಗಿರುತ್ತದೆ 
ಎಂದು ಜಾಗೃತಿ ಮೂಡಿಸಲು 


1.5.4 ವಿಕೇಂದ್ರಿಕೃತ ಸೌರಶಕ್ತಿ ಅನ್ವಯಗಳಿಗೆ ಉಪಯುಕ್ತವಾದ ಒಂದು ಮಾದರಿಯಾಗಿರುವುದನ್ನು ಪ್ರಚುರಪಡಿಸಲು 
15.5 ಯೋಜನೆಯ ಉದ್ದೇಶಗಳು 


ಈ ಯೋಜನೆಯಡಿಯಲ್ಲಿ 5 ಹೆಚ್‌.ಪಿ ಸೌರಶಕ್ತಿ ಪಂಪ್‌ಸೆಟ್‌ನ್ನು ನೀರಾವರಿ ಯೋಜನೆಗೆ ರೈತರ ಜಮೀನನ್ನು ಪರಿಶೀಲಿಸಿದ ನಂತರ 
ಅನುಮೋದನೆ ನೀಡಲಾಗುವುದು. ಈ ಯೋಜನೆಯನ್ನು ಪ್ರಾರಂಭಿಕವಾಗಿ ಕರ್ನಾಟಕದಲ್ಲಿ ಗುರುತಿಸಲಾದ ಸೋಲಾರ್‌ ಸಿಟಿ ಜಿಲ್ಲೆಗಳಾದ ಮೈಸೂರು, 
ಹುಬ್ಬಳ್ಳಿಯಲ್ಲಿ ಪ್ರಾಯೋಗಿಕ ಯೋಜನೆಯಾಗಿ ಅನುಷ್ಠಾನಗೊಳಿಸಿ, ಯಶಸ್ಸನ್ನು ಅವಲಂಬಿಸಿ ಬೇರೆ ಪ್ರದೇಶಗಳಲ್ಲಿ ನೀರಿನ ಲಭ್ಯತೆಯನ್ನು ಅನುಸರಿಸಿ 
ಅನುಷ್ಠಾನಗೊಳಿಸಲಾಗುವುದು. 


1.6 ಅನುಷ್ಠಾನ ಕಾರ್ಯಚಟುವಟಿಕೆಗಳು 


© 


ಸಹಾಯಧನದ ಹಂಚಿಕೆ ಹಾಗೂ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲು ಅನುಷ್ಠಾನಗೊಳಿಸುವ ಸಂಸ್ಥೆಯನ್ನು ಗುರುತಿಸುವ ಹೊಣೆಗಾರಿಕೆಯು 
ಕೆ.ಆರ್‌.ಇ.ಡಿ.ಎಲ್‌ ಸಂಸ್ಥೆಯದ್ದಾಗಿರುತ್ತದೆ. ಟೆಂಡರ್‌ ಪ್ರಕ್ರಿಯೆಯ ಮೂಲಕ ಅನುಷ್ಠಾನಗೊಳಿಸುವ ಸಂಸ್ಥೆಯನ್ನು ನಿಯೋಜಿಸಲಾಗುವುದು. 
ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುವ ಸಂಸ್ಥೆಯು ಸೌರ ಮೇಲ್ಭಾವಣಿಯನ್ನು ಎಂ.ಎನ್‌.ಆರ್‌.ಇ ಮಾರ್ಗಸೂಚಿಗಳ ಅನುಸಾರ ಸ್ಥಾಪಿಸಬೇಕಾಗಿರುತ್ತದೆ 
ಹಾಗೂ ಖಾತರಿ ಅವಧಿಯಲ್ಲಿ ಬಿಡಿ ಭಾಗಗಳನ್ನು ಬದಲಾಯಿಸುವುದು ಮತ್ತು ಸಿಸ್ತಮ್‌ಗಳನ್ನು ಸುಗಮವಾಗಿ ನಿರ್ವಹಿಸುವ ಜವಾಬ್ದಾರಿ ಅನುಷ್ಠಾನಗೊಳಿಸುವ 
ಸಂಸ್ಥೆಯದಾಗಿರುತ್ತದೆ. 
1.7 ಕೆ.ಆರ್‌.ಇ.ಡಿ.ಎಲ್‌ ಪಾತ್ರ 

ಕೆ.ಆರ್‌.ಇ.ಡಿ.ಎಲ್‌. ಸಂಸ್ಥೆ ಕಾರ್ಯಕ್ರಮದ ನಿರ್ವಾಹಕರಾಗಿದ್ದು ಈ ಕೆಳಕಂಡ ಚಟುವಟಿಕೆಗಳನ್ನು ಖಾತರಿ ಪಡಿಸಿಕೊಳ್ಳಬೇಕಾಗಿರುತ್ತದೆ. 
17.1 ಫಲಾನುಭವಿಗಳ ಆಯ್ಕೆಗಾಗಿ ಮಾನದಂಡ ನಿರೂಪಿಸುವುದು. 
1.7.2 ಅನುಷ್ಠಾನಗೊಳಿಸುವ ಸಂಸ್ಥೆಯನ್ನು ಆಯ್ಕೆ ಮಾಡುವಾಗ ಪಾರದರ್ಶಕತೆಯನ್ನು ನಿರ್ವಹಿಸುವುದು ಮತ್ತು ಫಲಾನುಭವಿಯು ಈ ಯೋಜನೆಯ 
ಲಾಭವನ್ನು ಪಡೆಯುವಂತೆ ಖಾತರಿ ಪಡಿಸಿಕೊಳ್ಳುವುದು. 
1.7.3 ರಾಷ್ಟ್ರ ಹಾಗೂ ರಾಜ್ಯದ ವತಿಯಿಂದ ಸಹಾಯಧನ ಮಂಜೂರು ಮಾಡಿಸಿಕೊಳ್ಳುವುದು. 
1.7.4 ಅನುಷ್ಠಾನಗೊಳಿಸುವ ಸಂಸ್ಥೆಯ ಮೇಲ್ವಿಚಾರಣೆ ಮತ್ತು ತಪಾಸಣೆ ಇದರ ಜವಾಬ್ದಾರಿಯಾಗಿರುತ್ತದೆ. 
ಅನುಬಂಧ-2 

2.0 ಜಾಲ ಮುಕ್ತ ಸೌರಶಕ್ತಿ ಮೇಲ್ಛಾವಣಿ ಯೋಜನೆ: 
2.1 ಸೌರಶಕ್ತಿ ಮೇಲ್ಭಾವಣಿ ಯೋಜನೆಯಡಿಯಲ್ಲಿ, ಸೌರಶಕ್ತಿ ಮೇಲ್ಭಾವಣಿ ವ್ಯವಸ್ಥೆಯನ್ನು (0.5 ಕಿವ್ಯಾ ಮತ್ತು 10 ಕಿವ್ಯಾ ಸಾಮರ್ಥ್ಯದ ಸೌರಶಕ್ತಿ 
ಮೇಲ್ಭಾವಣಿ) ಸೋಲಾರ್‌ ನಗರ ಪ್ರದೇಶಗಳಲ್ಲಿನ ಮನೆಗಳಲ್ಲಿ ಗೃಹಬಳಕೆಗಾಗಿ ಪ್ರಾಯೋಗಿಕವಾಗಿ ಅಳವಡಿಸಿ, ಉತ್ಪಾದನೆಯಾಗುವ ವಿದ್ಯುತ್‌ನ್ನು ಸ್ವಯಂ 
ಬಳಕೆಗಾಗಿ ಉಪಯೋಗಿಸಲ್ಪಡುವುದು. ಪ್ರಯೋಗಿಕ ಯೋಜನೆಯ ಯಶಸ್ಸಿನ ಆಧಾರದ ಮೇಲೆ ಯೋಜನೆಯನ್ನು ಕರ್ನಾಟಕದ ಬೇರೆ ನಗರಗಳಿಗೆ 
ವಿಸ್ತರಿಸಲಾಗುವುದು. ಈ ಯೋಜನೆಯನ್ನು ಬೆ೦ಗಳೂರು, ಮೈಸೂರು ಮತ್ತು ಹುಬ್ಬಳ್ಳಿ ನಗರ ಪ್ರದೇಶಗಳಲ್ಲಿ ಅನುಷ್ಠಾನಗೊಳಿಸಲಾಗುವುದು. ಈ 
ಯೋಜನೆಯ ಶೇಕಡಾ 50%ರಷ್ಟು ಸಹಾಯಧನವನ್ನು ಬೆಂಗಳೂರು ನಗರ ಪ್ರದೇಶದಲ್ಲಿ ಉಪಯೋಗಿಸಿ, ಉಳಿದ ಸಹಾಯಧನವನ್ನು ಇನ್ನೆರಡು ನಗರ 
ಪ್ರದೇಶಗಳಲ್ಲಿ ಸಮನಾಗಿ ಹಂಚಲಾಗುವುದು. ಮೊದಲು ಬಂದ ಫಲಾನುಭವಿಗಳಿಗೆ ಆದ್ಯತೆ ನೀಡಲಾಗುವುದು. 
2.2 ಸೌರಶಕ್ತಿ ಯೋಜನೆಗಳಿಗೆ ಆಯವ್ಯದಲ್ಲಿ ಒದಗಿಸಿರುವ ರೂ.10.00 ಕೋಟಗಳಲ್ಲಿ ರೂ.3.00 ಕೋಟಿಗಳನ್ನು ಜಾಲ ಮುಕ್ತ ಸೌರಶಕ್ತಿ ಮೇಲ್ಭಾವಣಿ 
ಯೋಜನೆಗೆ ಮೀಸಲಿಡಲಾಗಿದೆ. ಈ ಯೋಜನೆಯ ಒಟ್ಟು ವೆಚ್ಚ ರೂ.9.44 ಕೋಟ ಆಗಿರುತ್ತದೆ. ಪ್ರತಿ kWp ಸಾಮರ್ಥ್ಯಕ್ಕೆ ್ಬMNRE ನಿಗಧಿಪಡಿಸಿರುವ ದರ 
ರೂ.2.10ಲಕ್ಷ, ಸುಮಾರು 669 ಫಲಾನುಭವಿಗಳು ಇದರ ಸೌಲಭ್ಯ ಪಡೆಯಲಿದ್ದಾರೆ. ವಿವರಗಳು ಈ ಕೆಳಗಿನಂತೆ ಇರುತ್ತದೆ. 


(ರೂ. ಕೋಟಿಗಳಲ್ಲಿ) 
































ರಾಜ್ಯ ಸರ್ಕಾರದ | ಕೇಂದ್ರ ಸರ್ಕಾರದ | ಫಲಾನುಭವಿಗಳ 
ಕ್ರಸಂ ವರ್ಗ ಒಟ್ಟು ಫಲಾನುಭವಿಗಳ ಸಂಖ್ಯೆ 
ವಂತಿಗೆ ವಂತಿಗೆ (30%) ವಂತಿಗೆ 

0.5 ಕಿವ್ಹಾ - 238 

1 | ಸಾಮಾನ್ನ ವರ್ಗ 1.00 15 2.5 5.0 ಠಿ 
ಠಿ 100 ಕಿವ್ಯಾ - 119 
0.5 ಕಿವ್ಹಾ - 104 

2 | ಪರಿಶಿಷ್ಠ ಜಾತಿ 1.00 0.666 0.555 2.22 ಠಿ 
ಆ 100 ಕಿವ್ಯಾ - 52 






































































































































೩೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ಭಾಗ೧ 
ರಾಜ್ಯ ಸರ್ಕಾರದ | ಕೇಂದ್ರ ಸರ್ಕಾರದ | ಫಲಾನುಭವಿಗಳ 
ಜಸಿ ಫಗ ವಂತಿಗೆ ವಂತಿಗೆ (30%) ವಂತಿಗೆ ಒಟ್ಟು ಜು ಜು ಸಂಖ್ಯ 
3 | ಪರಿಶಿಷ್ಟ ಪಂಗಡ 1.00 0.666 0.555 2.22 ಆ 
ಸ್ರ 100 ಕಿವ್ಯಾ - 52 
0.5 ಕಿವ್ಯಾ - 446 
ಒಟ್ಟು 3.00 2.83 3.61 9.44 
100 ಕಿವ್ಯಾ - 223 
2.3 ವೆಚ್ಚ ಮತ್ತು ಉಳಿತಾಯದ ವಿವರಗಳು ಈ ಕೆಳಕಂಡಂತೆ: 
2.3.1 For General Category 
Roof Top Solar PV System 
State Subsidy Share Rs. 1.00 Cr 20% subsidy by state government 
MNRE Subsidy Share Rs. 1.50 Cr 30% subsidy by MNRE 
Total Subsidy Rs. 2.50 Cr Total subsidy - 50% of the cost of the system 
User Share Rs. 2.50 Cr 50% of the cost of the system 
Total Project Cost Rs. 5.00 Cr Total Subsidy of 50% 
Beneficiary Share 50% 
2.3.1.1 Costing and Power Savings 
Budget Breakup 
1 kWp System* 0.5kWp System* 
Watt Capacity 1000 watts 500 watts 
Cost Per Unit as per MNRE Rs. 2,10,000/- Rs. 1,05,000/- 
benchmark cost (With battery) 
Physical.Targets *(Assuming 50% applications are for 1KW system 119No's 238No's 
and 50% applications are for 0.5 KW system) 
* Based on beneficiary application and verification of need 0.5KW - 1 KW systems 10 be approved. 
Power Saving 1KW System 0.5KW System 
Generation Per Day (Kwh/day) 5 Kwh/day 2.5Kwh/day 
Power Saving/annum(Kwh) 1,78,500 Kwh 1,78,500 Kwh 
(5 Kwh/day x 119No's x 300 sunny days for 1 K w system) ( assuming 300 (assuming 300 
(2.5Kwh/day x 238No's x 300sunny days for 00.5Kw system) sunny days/year) | sunny days/year) 
Unit Cost per KWh Rs 4.50/- Rs 4.50/- 
Total Savings (Rs)/day Rs 22.5/- Rs 11.25/- 
Total Savings (Rs)/day Rs 8,03,250/- Rs 8,03,250/- 
Total Savings of 1KW system & 0.5 KW system per year Rs 16,06,500/- 
2.3.2 For Schedule Caste 





Roof Top Solar PV System 





State Subsidy Share 


Rs. 1.00 Cr 


45% subsidy by state government 





MNRE Subsidy Share 


Rs. 66,66,667/- 


30% subsidy by MNRE 





Total Subsidy 


Rs. 1,66,66,667/- 


Total subsidy - 75% of the cost of the system 





User Share 


Rs 55,55,555/- 


25% of the cost of the system 








Total Project Cost 





Rs.2,22,22,222/- 





Total Subsidy of 75% 


Beneficiary Share 25% 








ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ 


೩೭೧ 





2.3.2.1 


2.3.3 


2.3.3.1 


Costing and Power Savings 





Budget Breakup 














1 kWp System* 0.5kWp System* 
Watt Capacity 1000 watts 500 watts 
Cost Per Unit as per MNRE Rs. 2,10,000/- Rs. 1,05,000/- 
benchmark cost (With battery) 
Physical.Targets*(Assuming 50% applications are for 1KW system 52 No's 104 No's 


and 50% applications are for 0.5 KW system) 





* Based on beneficiary application and verification of need 0.5KW - 1 KW systems to be approved. 











Power Saving 1KW System 0.5 KW System 
Generation Per Day (Kwh/day) 5 Kwh/day 2.5Kwh/day 
Power Saving/annum(Kwh) 78,000 Kwh 78,000 Kwh 

(5 Kwh/day x 52No's x 300 sunny days for 1 K w system) ( assuming 300 (assuming 300 


(2.5Kwh/day x 104No's x 300 sunny days for 0.5Kw system) 


sunny days/year) 


sunny days/year) 























Unit Cost per KWh Rs 4.50/- Rs 4.50/- 
Total Savings (Rs)/day Rs 22.5/- Rs 11.25/- 
Total Savings (Rs)/year Rs 3,51,000/- Rs 3,51,000/- 
Total Savings of 1KW system & 0.5 KW system per year Rs 7,02,000/- 








For Schedule Tribe 





Roof Top Solar PV System 





State Subsidy Share Rs. 1.00 Cr 


45% subsidy by state government 





MNRE Subsidy Share Rs. 66,66,667/- 


30% subsidy by MNRE 





Total Subsidy Rs. 1,66,66,667/- 


Total subsidy - 75% of the cost of the system 





User Share Rs 55,55,555/- 


25% of the cost of the system 








Total Project Cost Rs.2,22,22,222/- 








Total Subsidy of 75% 
Beneficiary Share 25% 








Costing and Power Savings 





Budget Breakup 














1 kWp System* 0.5kWp System* 
Watt Capacity 1000 watts 500 watts 
Cost Per Unit as per MNRE Rs. 2,10,000/- Rs. 1,05,000/- 
benchmark cost (With battery) 
Physical.Targets*(Assuming 50% applications are for 1KW system 52 No's 104 No's 


and 50% applications are for 0.5 KW system) 





* Based on beneficiary application and verification of need 0.5KW - 1 KW systems to be approved. 











Power Saving 1KW System 0.5KW System 
Generation Per Day (Kwh/day) 5 Kwh/day 2.5Kwh/day 
Power Saving/annum(Kwh) 78,000 Kwh 78,000 Kwh 
(5 Kwh/day x 52No's x 300 sunny days for 1 K w system) ( assuming 300 (assuming 300 


(2.5 Kwh/day x 104No's x 300 sunny days for 0.5Kw system) 


sunny days/year) 


sunny days/year) 























Unit Cost per KWh Rs 4.50/- Rs 4.50/- 
Total Savings (Rs)/day Rs 22.5/- Rs 11.25/- 
Total Savings (Rs)/year Rs 3,51,000/- Rs 3,51,000/- 
Total Savings of 1KW system & 0.5 KW system per year Rs 7,02,000/- 








೩೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ಭಾಗ೧ 





2.4 ಜಾಲಮುಕ್ತ ಸೌರಶಕ್ತಿ ಮೇಲ್ಭಾವಣಿ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಮಾರ್ಗಸೂಚಿಗಳು (6೬1661795) ಈ ಕೆಳಕಂಡಂತೆ: 
2.4.1 Background 
Karnataka Renewable Energy Development Ltd. (KREDL) is an organization devoted entirely to the promotion of non- 


conventional energy sources in Karnataka. The organization aim is to promote projects for harnessing energy form wind, small hydro, 
biomass, solar energy and energy recovery from wastes through . private investment. * 


Government of Karnataka together with the Ministry of New and Renewable Energy (MNRE), Government of India has 
introduced a’ Subsidy linked solar roof top PV grid system for households and apartment in ‘cities. The scheme includes providing solar 
PV roof top system that has the provision to be connected to grid. So households that already have grid connection are eligible to apply 
under this scheme. 


2.4.2 Objective 
2.4.21 Tocreate awareness and demonstrate effective and innovative use of Solar systems for individual/community. 
2.4.2.2 The Government would develop a pragmatic .. approach within which supplier would implement the programme in various 
households. 
2.4.2.3 To promote applications of solar energy for meeting the targets set in the Jawaharlal Nehru National. Solar Mission. 
2.4.2.4 To encourage innovation in addressing market needs and promoting sustainable business models. 
2.4.2.5 Tocreate a paradigm shift needed for commoditization of decentralized solar applications. 
2.43 Scope of Scheme 
2.4.3.1 The scheme would be applicable to selected cities - Bangalore, Mysore, and Hubli and would focus on promoting 
decentralized systems to meet / supplement lightning, electricity/power, heating and cooling energy requirements. . 
2.4.3.2 Under the roof-top solar photo voltaic system scheme; households with connected load of up to 1Kw will be eligible to 
apply/avail capital subsidy. 
2.4.3.3 Boundary conditions for support to roof-top off-grid system 
> Financial assistance would be 50% of the cost for system for General Category and 75% of the cost for system for SC and ST 
category with battery storage (or). a maximum of Rs 210/watt with battery for 1KW Spv System and Rs 105/watt for 0.5 KW 
SPV system, whichever is lower. 
೫ The capital subsidy/Wp area, as given above, is based on 50% of the benchmark cost of the system for general Category and 
75% of the benchmark cost of the system for SC and ST category, which would be reviewed annually. 
೫ Use of the best/competitive and innovative technologies available globally would be allowed, subject to standards and 
technical parameters, laid down by MNRE. 
೫. The government/KREDL reserves the right to modify any of the terms and conditions given in this scheme. 
2.4.4 Implementation Arrangements 
2.4.41 While the overall responsibility of allocation disbursement of subsidy and identification of program implementation agency is 
done by KREDL based on open tender system, the program implementing agency will be responsible for installation of the system. 
Independent agency, identified by KREDL through tender process will verify and report on the implementation of the scheme. 
2.4.4.2 Role of Implementing Agency:- 
2.4.4.2.1 Providing roof top PV system as per configuration specified in the MNRE norms/specifications. 
2.4.4.2:2 Replace of spare parts during-warranty period as defined in the replacement guidelines 
2.4.4.2.3 Maintenance during warranty period 
2.4.4.2.4 Installation and commission of the system as per the guidelines defined in work order. 
2.4.4.3 Roleof KREDL 
KREDL, Government of Karnataka, will act as a program administrator and ensure following activities, 


2.4.4.3.1 To invite applications through newspaper advertisement by seeking individual households to apply with a deposit of 
Rs 25,000. 


2.4.4.3.2 Selection of beneficiary on first cum first serve basis. 

2.4.4.3.3 Define criteria for selection of beneficiary. - 

2.4.4.3.4 Maintain a transparent system while selecting implementing agency. 
2.4.4.3.5 Disbursement of funds. 

2.4.4.3.6 Monitoring and inspection of the work done by implementing agency. 
2.4.5 Funding Pattern 


KREDL to submit project proposals to state government and MNRE to obtain subsidy. On approval of the subsidy, KREDL to 
appoint implementing agency via open tender system. KREDL to release subsidy on completion of work and verification of installation. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೬, ೨೦೧೪ ೩೭೩ 





The scheme would be implemented through KREDL, which will be the designated nodal agency for disbursement of subsidy. 
2.4.6 Approval Mechanism 


KREDL will approve and issue work order to selected implementing agency after evaluation of all the bids. The entire process 
of receiving proposals, processing them and giving approvals would be documented and signed-off by concerned department head of 
KREDL. 


2.4.7 Monitoring and Evaluation 


At the primary level of monitoring, implementing agency shall be responsible for monitoring parameters such as end-use 
verification and compliances. As an additional level of monitoring, KREDL and ESCOM officials would be involved for ground truthing. 
The independent evaluation shall include pre-defined auditing progress review, inspection, performance reporting. 


2.4.8 Technical Requirements 


The scheme would require the project proponents to strictly adhere to the national/ international standards as specified by 
MNRE from time to time. 


2.4.9 Interpretation of the Scheme Guidelines 

In case of any ambiguity in interpretation of any of the provisions of these guidelines, the decision of the KREDL shall be final. 
2.4.10 Review 

The implementation of scheme would be reviewed by KREDL at quarterly interval. 


ಅನುಬಂಧ-3 
3.0 ಗೃಹಬಳಕೆ ಸೌರಶಕ್ತಿ ಉಪಕರಣಗಳನ್ನು ಖರೀದಿಸುವ ಯೋಜನೆಯಡಿಯಲ್ಲಿ ಎಲ್‌.ಇ.ಡಿ ಸೌರಶಕ್ತಿ ಕಂದೀಲು (Solar Lantern) ಗಳನ್ನು ಒದಗಿಸುವ 
ಯೋಜನೆ: 
3.1 ಸೌರಶಕ್ತಿ ಯೋಜನೆಗಳಿಗೆ ಆಯವ್ಯಯದಲ್ಲಿ ಒದಗಿಸಿರುವ ರೂ.10.00 ಕೋಟಿಗಳಲ್ಲಿ ರೂ.3.00 ಕೋಟಿಗಳನ್ನು ನವೀಕರಿಸಬಹುದಾದ ಇಂಧನ 


ಮೂಲಗಳನ್ನು ಉತ್ತೇಜಿಸಲು ಗೃಹ ಬಳಕೆ ಸೌರಶಕ್ತಿ ಉಪಕರಣಗಳನ್ನು ಶೇ.75ರಷ್ಟು ಸಹಾಯಧನವನ್ನು ಮೀಸಲಿಡಲಾಗಿದೆ. 
3.2 ಯೋಜನೆ ಉದ್ದೇಶ:- 


3.2.1 ಈ ಯೋಜನೆಯು ರಾಜ್ಯದ 4 ಕಂದಾಯ ವಿಭಾಗಗಳಲ್ಲಿನ ಆಯ್ದ ಜಿಲ್ಲೆಗಳ ಜಿಲ್ಲಾ ಪಂಚಾಯತ್‌ಗಳಲ್ಲಿ ವಿಕೇಂದ್ರಿಕೃತ ವ್ಯವಸ್ಥೆಯ ಮೂಲಕ 
ಉತ್ತೇಜಿಸಲು ಹಾಗೂ ವಿದ್ಯುತ್‌ ಶಕ್ತಿಯನ್ನು ಪೂರೈಸಲು ಗಮನ ಹರಿಸಲಾಗಿದೆ. 


3.2.2 ಸೌರಶಕ್ತಿ ಯೋಜನೆಗಳ ಅಡಿಯಲ್ಲಿ, ಗೃಹೋಪಯೋಗಕ್ಕೆ ಎಲ್‌.ಇ.ಡಿ. ಸೌರಶಕ್ತಿ ಕಂದೀಲುಗಳನ್ನು ದುರ್ಗಮ ಹಾಗೂ ಗುಡ್ಡಗಾಡು ಪ್ರದೇಶಗಳ 
ಮತ್ತು ವಿದ್ಯುತ್‌ ಸರಬರಾಜು ಇಲ್ಲದ ಗ್ರಾಮ/ಕೊಪ್ಪಲುಗಳ ಫಲಾನುಭವಿಗಳಿಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ ಹಾಗೂ ವಿದ್ಯುತ್‌ 
ವಿತರಣಾ ಕಂಪನಿಗಳೊಂದಿಗೆ ಸಮನ್ವಯದೊಂದಿಗೆ ಗುರುತಿಸಿ, ಇಂತಹ ಫಲಾನುಭವಿಗಳಿಗೆ ಸೌರಶಕ್ತಿ ಲಾಂದ್ರಗಳನ್ನು ಒದಗಿಸಲಾಗುವುದು. ರಾಜ್ಯ 
ಸರ್ಕಾರದಿಂದ ಶೇ.75ರಷ್ಟು ಸಹಾಯಧನವನ್ನು ನೀಡಲಾಗುತ್ತದೆ. ಫಲಾನುಭವಿಗಳ ವಂತಿಕೆ ಕೇವಲ ಶೇ.25ರಷ್ಟಿಗೆ ಮಾತ್ರ ಸೀಮಿತಗೊಳಿಸಿದೆ. 


3.2.3 ಈ ಕೆಳಕಂಡ ನಿಯಮಗಳಡಿಯಲ್ಲಿ ಸೌರ ಗೃಹೋಪಯೋಗಿ ವಸ್ತುಗಳ ಯೋಜನೆಯನ್ನು ಬೆಂಬಲಿಸಲಾಗುವುದು. 


3.2.3.1 ಸಾಮಾನ್ಯ ವರ್ಗ, ಎ.ಸ್ಸಿ, ಎಸ್‌.ಟಿ, ವರ್ಗದವರಿಗೆ ಸೌರಶಕ್ತಿ ಲಾಂದಗಳ ಶೇ.75ರಷ್ಟು ಹಣಕಾಸಿನ ನೆರವು ನೀಡಲಾಗುತ್ತದೆ. ಸೌರಶಕ್ತಿ ಲಾಂದ್ರಗಳ 
ಶೇ.25ರಷ್ಟು ವೆಚ್ಚವನ್ನು ಫಲಾನುಭವಿಗಳಿಂದ ಭರಿಸಬೇಕಾಗಿರುತ್ತದೆ. 


3.2.3.2 ಸಾಮಾನ್ಯ ವರ್ಗ, ಎಸ್ಸಿ, ಎಸ್‌.ಟಿ, ವರ್ಗದವರಿಗೆ ಮೇಲೆ ತಿಳಿಸಲಾಗಿರುವ ಬಂಡವಾಳ ಸಹಾಯಧನವನ್ನು ನವ ಮತ್ತು ನವೀಕರಿಸಬಹುದಾದ 
ಇಂಧನ ಮಂತ್ರಾಲಯದ ಸೌರಶಕ್ತಿ ಲಾಂದ್ರಗಳ ಬೆಂಚ್ಮಾರ್ಕ್‌ ವೆಚ್ಚವನ್ನು ಆಧರಿಸಿ ಒದಗಿಸಲಾಗುವುದು. 


3.2.3.3.  ಗುಣಮಟ್ಟ/ಸ್ಪರ್ಧಾತ್ಮಕ ಮತ್ತು ಜಾಗತಿಕ ಕ್ಷೇತ್ರದಲ್ಲಿ ಲಭ್ಯವಿರುವ ನವೀನ ತಂತ್ರಜ್ಞಾನ ಬಳಸಿ, ಎಂ.ಎನ್‌.ಆರ್‌.ಇಯ ನಿಯಮಾವಳಿಗಳ ಪ್ರಕಾರ 
ಒದಗಿಸಲಾಗುವುದು. 


3.2.3.4 ನಿಯಮಗಳು ಮತ್ತು ಷರತ್ತುಗಳನ್ನು ಮಾರ್ಪಡಿಸುವ ಹಕ್ಕು ಸರ್ಕಾರ/ಕೆ.ಆರ್‌.ಇ.ಡಿ.ಎಲ್‌ ಸಂಸ್ಥೆಯದ್ದಾಗಿರುತ್ತದೆ. 
3.3... ಈ ಯೋಜನೆಯ ವಿವರಗಳು ಈ ಕೆಳಗಿನಂತಿದೆ. 
































ರಾಜ್ಯ ಒಟ್ಟು 
ಸರ್ಕಾರದಿಂದ ರಾಜ್ಯ 
pe $ 
ಕ ಅಂದಾಜು ಕೇಂದ್ರ ಪ್ರಸ್ತಾವನೆಯ ನ ಒಟ್ಟು ಸರ್ಕಾರ ಒಟ್ಟು 
ಇ ವಿವರಗಳು ವೆಚ್ಚ (ಒಂದಕ್ಕೆ ಸರ್ಕಾರದ ಅನ್ವಯ (ಪತಿಯೊಂದಕ್ಕೆ ಫಲಾನುಭವಿಗಳ | ಸಹಾಯಧನ | ಯೋಜನಾ 
ರೂ.ಗಳಲ್ಲಿ) | ಸಹಾಯಧನ | ಪ್ರತಿಯೊಂದರ | ೬| ಸಂಖ್ಯೆಗಳು (ರೂ.ಗಳಲ್ಲಿ) ವೆಚ್ಚ 
`ಸ ನ್‌ ರೂ.ಗಳಲ್ಲಿ) ರ ಸ್ಟ ಜ 
ಶೇ.75 ಭಾಗ 4 
ರೂ.ಗಳಲ್ಲಿ 
1 | ಎಲ್‌.ಇ.ಡಿ ಸೌರಶಕ್ತಿ ಲಾಂದ್ರ 1500/- ದ 1125/- 375/- 26666 3 ಕೋಟ 14 ಕೋಟಿ 











3.4 ಅನುಷ್ಠಾನ ಚಟುವಟಿಕೆಗಳು 


© 


ಸಹಾಯಧನದ ಹಂಚಿಕೆ ಹಾಗೂ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುವ ಸಂಸ್ಥೆಯನ್ನು ಗುರುತಿಸುವ ಹೊಣೆಗಾರಿಕೆಯು ಕೆ.ಆರ್‌.ಇ.ಡಿ.ಎಲ್‌ 
ಸಂಸ್ಥೆಯದ್ದಾಗಿರುತ್ತದೆ. ಟೆಂಡರ್‌ ಪ್ರಕ್ರಿಯೆಯ ಮೂಲಕ ಅನುಷ್ಠಾನಗೊಳಿಸುವ ಸಂಸ್ಥೆಯನ್ನು ನಿಯೋಜಿಸಲಾಗುವುದು. ಕಾರ್ಯಕ್ರಮವನ್ನು 
ಅನುಷ್ಠಾನಗೊಳಿಸುವ ಹೊಣೆಗಾರಿಕೆಯು ವಿದ್ಯುತ್‌ ಸರಬರಾಜು ಕಂಪನಿಗಳದ್ದಾಗಿರುತ್ತದೆ. ಫಲಾನುಭವಿಗಳನ್ನು ಆಯ್ಕೆ ಮಾಡುವ ಜವಾಬ್ದಾರಿ ಆರ್‌.ಡಿ.ಪಿ.ಆರ್‌ 


೩೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ಭಾಗ೧ 





ಸಂಸ್ಥೆಯ ಗ್ರಾಮಸಭಾ ಮತ್ತು ಪಂಚತಂತ್ರ ವರ್ಕ್‌ಸಾಫ್ಟ್‌ ಮುಖಾಂತರ ಮಾಡಲಾಗುತ್ತದೆ. ಕೆ.ಆರ್‌.ಇ.ಡಿ.ಎಲ್‌ನಿಂದ ಟೆಂಡರ್‌ ಪ್ರಕ್ರಿಯೆ ಮೂಲಕ ಗುರುತಿಸಿದ 
ಅನುಷ್ಠಾನಗೊಳಿಸುವ ಸಂಸ್ಥೆಯು ಯೋಜನೆಯ ಪರಿಶೀಲನೆ ಮತ್ತು ಯೋಜನೆಯ ಅನುಷ್ಠಾನ ವರದಿ ಮಾಡಬೇಕಾಗಿರುತ್ತದೆ. 
3.5.0 ಅನುಷ್ಠಾನಗೊಳಿಸುವ ಸಂಸ್ಥೆಯ ಪಾತ್ರ :- 
3.5.1 ಎಂ.ಎನ್‌.ಆರ್‌.ಇರವರ ನಿಯಮಗಳು /ನಿರ್ದಿಷ್ಠತೆಗಳನ್ವಯ ಸೂಚಿಸಲಾದಂತೆ ಸೌರಶಕ್ತಿ ಲಾಂದಗಳನ್ನು ಸಂರಚನೆಯಂತೆ ಒದಗಿಸುವುದು. 
3.5.2 ಮಾರ್ಗಸೂಚಿಗಳ ಅನುಸಾರ ಖಾತರಿ ಅವಧಿಯಲ್ಲಿ ಬಿಡಿ ಭಾಗಗಳನ್ನು ಬದಲಾಯಿಸುವುದು. 
3.5.3 ಉಪಕರಣಗಳ ಖಾತರಿ ಅವಧಿಯಲ್ಲಿ ನಿರ್ವಹಣೆ. 
3.5.4 ಉಪಕರಣಗಳ ಅಳವಡಿಕೆ ಮತ್ತು ಸ್ಥಾಪನೆಯನ್ನು ಕಾರ್ಯಾದೇಶದ ಮಾರ್ಗಸೂಚಿಗಳ ಅನುಸಾರ ನಿರ್ವಹಿಸುವುದು. 
3.6.0 ಕೆ.ಆರ್‌.ಇಡಿ.ಎಲ್‌ ಪಾತ್ರ :- 
ಕೆ.ಆರ್‌.ಇ.ಡಿ.ಎಲ್‌ ಸಂಸ್ಥೆಯು ಯೋಜನೆಯ ಆಡಳಿತ ನಿರ್ವಹಣೆಯನ್ನು ಈ ಕೆಳಕಂಡಂತೆ ಖಚಿತಪಡಿಸಿಕೊಳ್ಳುವುದು. 


3.6.1 ಫಲಾನುಭವಿಗಳ ಆಯ್ಕೆಯನ್ನು, 4 ಕಂದಾಯ ವಿಭಾಗಗಳಲ್ಲಿನ ಆಯ್ದ ಜಿಲ್ಲೆಗಳ ಜಿಲ್ಲಾ ಪಂಚಾಯತ್‌ಗಳಲ್ಲಿ ಆರ್‌.ಡಿ.ಪಿ.ಆರ್‌ ಸಂಸ್ಥೆಯ 


[a) 
ಸಮನ್ವಯದ ಮೂಲಕ ಗುರುತಿಸಲಾಗುವುದು. 
3.6.2 ಕೆ.ಆರ್‌.ಇ.ಡಿ.ಎಲ್‌ ಸಂಸ್ಥೆಯು ಅನುಷ್ಠಾನಗೊಳಿಸುವ ಸಂಸ್ಥೆಯ ಕೆಲಸವನ್ನು ಪರಿವೀಕ್ಷಣೆ ಮತ್ತು ತಪಾಸಣೆ ಮಾಡುವುದು. 


3.6.3 ಕೆ.ಆರ್‌.ಇ.ಡಿ.ಎಲ್‌ ಸಂಸ್ಥೆಯು, ಪ್ರಸ ವನೆಗಳನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿರುತ್ತದೆ. ಸಹಾಯಧನ ಮಂಜೂರಾತಿ ನಂತರ, 


ಮು ಪಂ 


ಕೆ.ಆರ್‌.ಇ.ಡಿ.ಎಲ್‌ ಸಂಸ್ಥೆಯು ಟೆಂಡರ್‌ ಪ್ರಕ್ರಿಯೆ ಮೂಲಕ ಅನುಷ್ಠಾನಗೊಳಿಸುವ ಸಂಸ್ಥೆಯನ್ನು ಆಯ್ಕೆ ಮಾಡುವುದು. ಕೆ.ಆರ್‌.ಇ.ಡಿ.ಎಲ್‌ ಸಂಸ್ಥೆಯು ಕೆಲಸ 
ಪೂರ್ಣಗೊಂಡ ಮೇಲೆ ಸ್ಥಾವರ ತಪಾಸಣೆ ಮಾಡಿ ಸಹಾಯಧನವನ್ನು ಬಿಡುಗಡೆ ಮಾಡುವುದು. 


ಈ ಯೋಜನೆಯನ್ನು ಕೆ.ಆರ್‌.ಇ.ಡಿ.ಎಲ್‌. ಸಂಸ್ಥೆಯ ಮುಖಾಂತರ ಅನುಷ್ಠಾನಗೊಳಿಸಲಾಗುವುದು. ನೇಮಿತ ಪ್ರತಿನಿಧಿಯಾದ ಕೆ.ಆರ್‌.ಇ.ಡಿ.ಎಲ್‌. 
ಸಂಸ್ಥೆಯಿಂದ ಯೋಜನೆಯ ಸಹಾಯಧನ ವಿತರಿಸಲಾಗುವುದು. 


3.7.0. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯ ಪಾತ್ರ :- 
3.7.1. ಫಲಾನುಭವಿಗಳ ಆಯ್ಕೆ. 


3.7.2 ಆರ್ಥಿಕವಾಗಿ ಹಿಂದುಳಿದ ಮತ್ತು ಬಡತನರೇಖೆಗಿಂತ ಕೆಳಗಿರುವ ಫಲಾನುಭವಿಗಳ ಮನೆಗಳನ್ನು ಆರ್‌.ಡಿ.ಪಿ.ಆರ್‌ ಸಂಸ್ಥೆಯ ಗ್ರಾಮಸಭಾ ಮತ್ತು 
ಪಂಚತಂತ್ರ ವರ್ಕ್‌ಸಾಫ್ಟ್‌ ಮುಖಾಂತರ ಗುರುತಿಸುವುದು. 


3.7.3 ಫಲಾನುಭವಿಗಳ ಮನೆಗಳು, ದುರ್ಗಮ ಹಾಗೂ ಗುಡ್ಡಗಾಡು ಪ್ರದೇಶಗಳ ಮತ್ತು ವಿದ್ಯುತ್‌ ಸರಬರಾಜು ಇಲ್ಲದ ಗ್ರಾಮ/ಕೊಪ್ಪಲುಗಳ 
ಪ್ರದೇಶದಲ್ಲಿರಬೇಕು ಹಾಗೂ ವಿದ್ಯುತ್‌ ವಿತರಣಾ ಕಂಪನಿಗಳೊಂದಿಗೆ ಸಮನ್ವಯದೊಂದಿಗೆ ಗುರುತಿಸಲಾಗುವುದು. 


3.7.4 ಫಲಾನುಭವಿಗಳ ಮನೆಗಳು ವಿದ್ಯುತ್‌ ಸರಬರಾಜು ಇಲ್ಲದ ಪ್ರದೇಶದಲ್ಲಿರಬೇಕು. 
3.8.0 ವಿದ್ಯುತ್‌ ವಿತರಣಾ ಕಂಪನಿಗಳ ಪಾತ್ರ :- 

38.1 ಫಲಾನುಭವಿಗಳ ವಂತಿಕೆಯನ್ನು ಸಂಗ್ರಹಿಸುವುದು. 

38.2 ಸೌರಶಕ್ತಿ ಲಾಂದ್ರಗಳನ್ನು ವಿತರಿಸುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಎ.ಎ.ಚಪ್ಪರಬಂದ್‌, 
ಡ್‌್‌ 
BET ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇಂಧನ ಇಲಾಖೆ. 
ಕಂದಾಯ ಸಚಿವಾಲಯ 
ವಿಷಯ : ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತಾಲ್ಲೂಕಿನಲ್ಲಿ ಕರಾವಳಿ ಕುರುಬರ ಸಂಘ (ರಿ) ಮಂಗಳೂರು ಇವರಿಗೆ 
ಜಮೀನು ಮಂಜೂರು ಮಾಡುವ ಬಗ್ಗೆ. 
ಓದಲಾಗಿದೆ : ಜಿಲ್ಲಾಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ಇವರ ಪತ್ರ ಸಂಖ್ಯೆ : ರೆಫ್‌ ಎಲ್‌ಎನ್‌ ಡಿ (1) ಪಿಡಿಆರ್‌/200/ 
2012-13 (ಬಿ2) ಸಿ.ನ೦. 82785, ದಿನಾಂಕ : 15-11-2012. 
ಪ್ರಸ್ತಾವನೆ : 


ಜಿಲ್ಲಾಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ಇವರು ಮೇಲೆ ಓದಲಾದ ದಿನಾಂಕ : 15-11-2012ರ ಪತ್ರದಲ್ಲಿ ಮಂಗಳೂರು ತಾಲ್ಲೂಕು, ಕದ್ರಿ 
ಗ್ರಾಮದ ಸ.ನಂ. 36/3ಎ1ಪಿ1 ರಲ್ಲಿ 0-23-ಸೆಂಟ್ಸ್‌ ಜಮೀನನ್ನು ಕನಕಭವನ ನಿರ್ಮಾಣಕ್ಕಾಗಿ ಕರಾವಳಿ ಕುರುಬರ ಸಂಘ (ರಿ) ಮಂಗಳೂರು ಇವರಿಗೆ 
ಮಂಜೂರು ಮಾಡುವ ಬಗ್ಗೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

2.ಜಿಲ್ಲಾಧಿಕಾರಿಗಳ ವರದಿಯನ್ವಯ ಮಂಗಳೂರು ತಾಲ್ಲೂಕು ಕದ್ರಿ ಗ್ರಾಮದ ಸ.ನಂ. 36/3ಎ1ಪಿ1ರ ಒಟ್ಟು ವಿಸ್ತೀರ್ಣ 0-32 ಎಕರೆ ಸರ್ಕಾರಿ 
ಬಾಗಾಯ್ತು ಎಂದು ಪಹಣಿಯಲ್ಲಿ ದಾಖಲಾಗಿರುತ್ತದೆ. ನಕ್ಷೆಯಲ್ಲಿ ಸ.ನಂ. 36/ಎ1ಬಿ ಪೈಕಿ 0-23 ಎಕರೆ ಜಮೀನನ್ನು ಗುರುತಿಸಿದ್ದು, ಗುರುತಿಸಿರುವ 
ಜಮೀನು ಪೈಕಿ 0-03 ಎಕರೆ ಜಮೀನಿನಲ್ಲಿ ನಾಗರಕಟ್ಟೆ ಇರುತ್ತದೆ. 0-09 ಸೆಂಟ್ಸ್‌ ಜಮೀನನಲ್ಲಿ ಇತರೆಯವರು ಕಟ್ಟಿರುವ ಮನೆ ಹಾಗೂ ರಸ್ತೆಗಾಗಿ ಒತ್ತುವರಿ 
ಆಗಿರುತ್ತದೆಂದು ತಿಳಿಸಿರುತ್ತಾರೆ. ಅಂದರೆ ಸದರಿ ಸರ್ವೆ ನಂಬರ್‌ನಲ್ಲಿ 0-23 ಎಕರೆ ಮಾತ್ರ ಮಂಜೂರಾತಿಗೆ ಲಭ್ಯವಿರುತ್ತದೆ. 


3. ಕರ್ನಾಟಕ ಭೂ ಮಂಜೂರಾತಿ ನಿಮಯಗಳ 1969ರ ನಿಯಮ 1063) ರನ್ವಯ ಸರ್ಕಾರದ ಪೂರ್ವಾನುಮತಿ ಇಲ್ಲದೆಯೇ ಕೃಷಿಯೇತರ 
ಉದ್ದೇಶಕ್ಕಾಗಿ ನಗರ ವ್ಯಾಪ್ತಿಯಲ್ಲಿ ಜಮೀನನ್ನು ಮ೦ಜೂರು ಮಾಡಲು ಅವಕಾಶ ಇರುವುದಿಲ್ಲ. 


4. ಜಿಲ್ಲಾಧಿಕಾರಿಗಳ ವರದಿಯನ್ವಯ ಸದರಿ ಜಮೀನು ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಗೆ ಬರುತ್ತದೆ. ಪ್ರಸ್ತುತ ಜಮೀನಿನ 
ಬೆಲೆಯನ್ನು ಮಾರುಕಟ್ಟೆ ಅಂಕಿ ಅಂಶಗಳ ಆಧಾರದ ಮೇಲೆ ಪ್ರತಿ ಸೆಂಟ್‌ಗೆ ರೂ. 110,000-00 ನಿಗಧಿಪಡಿಸಬಹುದೆಂದು ವರದಿ ಮಾಡಿರುತ್ತಾರೆ. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೬, ೨೦೧೪ ೩೭೫ 





ಮಹಾನಗರ ಪಾಲಿಕೆಯ ಮತ್ತು ನಗರ ಸಭೆಯ ವ್ಯಾಪ್ತಿಯಲ್ಲಿ ಬರುವ ಜಮೀನನ್ನು ಖಾಸಗಿ ವ್ಯಕ್ತಿಗಳಿಗೆ/ ಸಂಸ್ಥೆಗಳಿಗೆ ಮಂಜೂರು ಮಾಡಲು 
ಅವಕಾಶವಿರುವುದಿಲ್ಲ. 


5. ಕರಾವಳಿ ಕುರುಬರ ಸ೦ಘ (ರಿ) ಮ೦ಗಳೂರು ನೋಂದಾಯಿತ ಸಂಸ್ಥೆಯಾಗಿದ್ದು. ಕಳೆದ ಐದು ವರ್ಷಗಳ ಅಡಿಟ್‌ ವರದಿ ಸಲ್ಲಿಸುತ್ತಾ ಕನಕ 
ಭವನ ನಿರ್ಮಾಣ ಮಾಡಲು ಕೋರುತ್ತಿರುತ್ತದೆ. 
ಮೇಲ್ಕಂಡ ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ : ಕಂಇ 211 ಎಲ್‌ಜಿಎ 2012, ಬೆಂಗಳೂರು, ದಿನಾಂಕ : 28-12-2013 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಮಂಗಳೂರು ತಾಲ್ಲೂಕಿನ ಕದ್ರಿ ಗ್ರಾಮದ ಸರ್ವೆ ನಂ. 36/3ಎ1 ಪಿ1 ರಲ್ಲಿ 0-23 ಎಕರೆ 
ಜಮೀನನ್ನು ಕರಾವಳಿ ಕುರುಬರ ಸಂಘ (ರಿ) ಮಂಗಳೂರು ಇವರಿಗೆ ಕನಕ ಭವನ ನಿರ್ಮಾಣ ಮಾಡಲು ಪ್ರಸಕ್ತ ಮಾರುಕಟ್ಟೆ ದರ 
ರೂ. 1.10,000/- ಒಂದು ಸೆಂಟಿಗೆ ಇದ್ದು ಇದರ ಮೇಲೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ಶೇ 10 ರಷ್ಟುನ್ನು ಹೆಚ್ಚಿಸುವ ಷರತ್ತುಗಳಿಗೊಳಪಟ್ಟು ಕರ್ನಾಟಕ ಭೂ 
ಮಂಜೂರಾತಿ ನಿಯಮಗಳು 1966ರ ನಿಯಮ 19(1)ರನ್ವಯ 30 ವರ್ಷಗಳ ಅವಧಿಗೆ ಗುತ್ತಿಗೆ ಆಧಾರದ ಮೇಲೆ ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು 
ಮಂಜೂರು ಮಾಡಲು ಆದೇಶಿಸಿದೆ. 
1... ಮಂಜೂರಾತಿ ಆದೇಶದಲ್ಲಿ ಪ್ರಸ್ತಾಪಿತ ಭೂಮಿಯ ಪ್ರಚಲಿತ ಮಾರುಕಟ್ಟೆ ದರ/ಮಾರ್ಗಸೂಚಿ ದರವನ್ನು ಕಡ್ಡಾಯವಾಗಿ ನಮೂದಿಸತಕ್ಕದ್ದು. 
2. ಮಂಜೂರಾದ ಭೂಮಿಯನ್ನು ಯಾವ ಉದ್ದೇಶಕ್ಕೆ ಮಂಜೂರು ಮಾಡಲಾಗಿದೆಯೋ ಅದೇ ಉದ್ದೇಶಕ್ಕೆ ಎರಡು ವರ್ಷಗಳ ಅವಧಿಯೊಳಗೆ 
ಉಪಯೋಗಿಸತಕ್ಕದ್ದು. 
3. ಮಂಜೂರಾದ ಭೂಮಿಯನ್ನು ವಿನಾಶಕಾರಿಯಾದ ಅಥವಾ ಖಾಯಂ ಆಗಿ ಹಾನಿಕಾರಕವಾಗುವ ರೀತಿಯಲ್ಲಿ ಬಳಸತ 
4. ಮಂಜೂರಾದ ಜಮೀನಿನಲ್ಲಿ ಯಾವುದೇ ರೀತಿಯ ಅತಿಕ್ರಮಣವಾಗದಂತೆ ಕ್ರಮವಹಿಸತಕ್ಕದ್ದು. 
5. ಮಂಜೂರು ಮಾಡಲ್ಪಡುವ ಜಮೀನಿನ ಮೇಲೆ ಯಾವುದೇ ನ್ಯಾಯಾಲಯದಲ್ಲಿ ದಾವೆಗಳು ದಾಖಲಾಗಿದ್ದಲ್ಲಿ ಈ ಮಂಜೂರಾತಿಯು 
ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಒಳಪಟ್ಟಿರುತ್ತದೆ. 
6. ಮಂಜೂರಾದ ಜಮೀನನ್ನು ಕಂದಾಯ ಇಲಾಖೆಯ ಅನುಮತಿ ಇಲ್ಲದೆ ಮಾರಾಟ ಮಾಡುವುದಾಗಲೀ, ಗುತ್ತಿಗೆ /ಉಪಗುತ್ತಿಗೆ 
ನೀಡುವುದಾಗಲೀ, ಅಡಮಾನ, ವರ್ಗಾವಣೆ, ದಾನ, ಇತರೆ ಯಾವುದೇ ರೀತಿಯ ಪರಭಾರೆಯನ್ನು ಮಾಡಬಾರದು. 


7. ಮಂಜೂರಾದ ಜಮೀನಿನ ಯಾವುದೇ ಭಾಗವು ಸಾರ್ವಜನಿಕ ಉದ್ದೇಶಕ್ಕೆ ಅಗತ್ಯವಾಗಿದ್ದಲ್ಲಿ ಸರ್ಕಾರವು ಸದರಿ ಜಮೀನನ್ನು ಪರಿಹಾರ 
ನೀಡದೇ ಹಿಂತೆಗೆದುಕೊಳ್ಳುವ ಹಕ್ಕನ್ನು ಹೊಂದಿರುತ್ತದೆ. 


8. ಮಂಜೂರಾದ ಜಮೀನು ಸಂಸ್ಥೆಗೆ ಅವಶ್ಯವಿಲ್ಲವೆಂದು ಕಂಡುಬಂದಲ್ಲಿ ಕಂದಾಯ ಇಲಾಖೆಗೆ ಹಿಂತಿರುಗಿಸತಕ್ಕದ್ದು. 


9. ಮಂಜೂರಾದ ಜಮೀನಿನಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಶಾಸನಬದ್ಧವಾಗಿ ಪಡೆಯಬೇಕಾದ ಪರವಾನಗಿಗಳನ್ನು 
ಸಂಬಂದಿತ ಪ್ರಾಧಿಕಾರಗಳಿಂದ ಪಡೆಯತಕ್ಕದ್ದು ಹಾಗೂ ನಿಯಮಾನುಸಾರ ಪಾವತಿಸಬೇಕಾದ ಎಲ್ಲಾ ರೀತಿಯ ಶುಲ್ಕಗಳನ್ನು ಕಡ್ಡಾಯವಾಗಿ 
ಪಾವತಿಸತಕ್ಕದ್ದು. 

10. ಮಂಜೂರಾದ ಜಮೀನು 1969ರ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳಿಗೆ ಬದ್ಧವಾಗಿದ್ದು, ಸದರಿ ನಿಯಮಗಳ 
ಉಲ್ಲಂಘನೆಯಾದಲ್ಲಿ ಈ ಮಂಜೂರಾತಿ ಆದೇಶ ತನ್ನಷ್ಟಕ್ಕೆ ತಾನೇ ರದ್ದಾಗುವುದು ಹಾಗು ಯಾವುದೇ ಪರಿಹಾರ ನೀಡದೇ ಮಂಜೂರಾದ 
ಜಮೀನನ್ನು ಸರ್ಕಾರದ ವಶಕ್ಕೆ ಪಡೆಯಲಾಗುವುದು. 


1. ಜಿಲ್ಲಾಧಿಕಾರಿಗಳು ಮಂಜೂರಾದ ಜಮೀನನ್ನು ಫಲಾನುಭವಿಗಳಿಗೆ ಹಸ್ತಾಂತರಿಸುವಾಗ ಮ೦ಜೂರಾದ ಪ್ರದೇಶದ ವಾಸ್ತವ ಪರಿಸ್ಥಿತಿಗಳನ್ನು 
ಗಮನದಲ್ಲಿಟ್ಟುಕೊ೦ಡು ಪೂರಕವಾದ ಷರತ್ತುಗಳನ್ನು ವಿಧಿಸಬಹುದಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR. 122 ಶಿವಪ್ರಕಾಶ 
ಪೀಠಾಧಿಕಾರಿ (ಪು. 
ಕಂದಾಯ ಇಲಾಖೆ (ಭೂ.ಮಂ-2). 


ಕೃದ್ದಲ್ಲ. 


50-35 


ಕಂದಾಯ ಸಚಿವಾಲಯ 


ವಿಷಯ : ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತಾಲ್ಲೂಕು ಮೂಲ್ಕಿ ಬಪ್ಪ ನಾಡು ಗ್ರಾಮದ ಸ.ನಂ. 19/ ರಲ್ಲಿ ಪರಿಶಿಷ್ಟ 
ಜಾತಿಯ (ಮುಂಡಾಲ) ಸಮುದಾಯ ಭವನದ ನಿರ್ವಾಣಕ್ಕೆ ಜಮೀನು ಮಂಜೂರು ಮಾಡುವ ಬಗ್ಗೆ. 
ಓದಲಾಗಿದೆ : ಜಿಲ್ಲಾಧಿಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ರವರ ಪತ್ರ ಸಂಖ್ಯೆ : ರೆಫ್‌ಎಲ್‌ಎನ್‌ಡಿ () 
ಪಿಡಿಆರ್‌/340/12-13 (ಬಿ2)ಸಿ.ನಂ. 89965, ದಿನಾಂಕ : 11-02-2013. 
ಪ್ರಸ್ತಾವನೆ : 
ಮೇಲೆ ಓದಲಾದ ಪಸ್ತಾವನೆಯಲ್ಲಿ ಜಿಲ್ಲಾಧಿಕಾರಿ, ದಕ್ಷಿಣ ಕನ್ನಡ ಜಿಲ್ಲೆ ಮ೦ಗಳೂರು ಇವರು ದಿನಾಂಕ : 11-02-2013 ರ ಪತ್ರದಲ್ಲಿ ಪರಿಶಿಷ್ಟ 
ಜಾತಿಯ ಒಂಭತ್ತು ಮಾಗಾಣೆಯ ಮುಂಡಾಲ ಶಿವ ಸಮಾಜ ಸೇವಾ ಸಂಘ (ರಿ). ಗೇರುಕಟ್ಟೆ ಮುಲ್ಕಿ ಇವರು ದಕ್ಷಿಣ ಕನ್ನಡ ಜಿಲ್ಲೆ ಮ೦ಗಳೂರು ತಾಲ್ಲೂಕು 
ಮೂಲ್ಕಿ ಬಪ್ಪ ನಾಡು ಗ್ರಾಮದ ಸ.ನಂ. 19/ ರಲ್ಲಿ 1-97 ಎಕರೆ ಖಾಲಿ ಜಮೀನಿನ ಅರ್ಥ ಭಾಗ ಅಥವಾ 50 ಸೆಂಟ್ಸ್‌ ಜಮೀನನ್ನು ಪರಿಶಿಷ್ಟ ಜಾತಿ 
(ಮುಂಡಾಲ) ಸಂಘಕ್ಕೆ ಸಮುದಾಯ ಭವನ ನಿರ್ಮಾಣ ಮಾಡಲು ಮಂಜೂರು ಮಾಡುವಂತೆ ಕೋರಿರುತ್ತಾರೆ. 


2.ಜಿಲ್ಲಾಧಿಕಾರಿಗಳು ತಮ್ಮ ಪತ್ರದಲ್ಲಿ ಪ್ರಸ್ತಾವಿತ ಜಮೀನು ಬಪ್ಪನಾಡು ಗ್ರಾಮದ ಸ.ನಂ. 19/ ರಲ್ಲಿ 1-97 ಎಕರೆ ಜಮೀನು ಸರ್ಕಾರ 
ಪೊರೋಂಬೊಕು ಲೋಕಲ್‌ ಫಂಡ ರಸ್ತೆ ಕಂದಾಯ ಇಲಾಖೆಯ ಕಟ್ಟಡ ರಚನೆಗಾಗಿ ಸಹಾಯಕ ಕಮೀಷರ್‌ ಆದೇಶ ಸಂಖ್ಯೆ : ಎಪಿಆರ್‌ 160/97-98 


೩೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ಭಾಗ೧ 





ದಿನಾಂಕ : 20-06-97 ರಲ್ಲಿ 1-97 ಎಕರೆ ಕಾದಿರಿಸಲಾಗಿದೆ ಆದರೆ ಈವರೆಗೆ ಉಪಯೋಗಿಸಿಕೊಳ್ಳದೇ ಖಾಲಿ ಇರುತ್ತದೆ. ಪ್ರಸ್ತಾಪಿತ ಸಂಘವು ಪರಿಶಿ 
ಜಾತಿಯ ಸಮಾಜಕ್ಕೆ ಸಂಬಂಧಿಸಿದಂತೆ ಸಾಮಾಜಿಕ, ಶೈಕ್ಷಣಿಕ ಮತ್ತು ಧಾರ್ಮಿಕ ಹಲವಾರು ಅಭಿವೃದ್ಧಿ ಚಟುವಟಿಕೆಗಳಿಗೆ ನಡೆಸಿಕೊ೦ಡು ಬರುತ್ತಿದ್ದು 
ಉದ್ದೇಶಕ್ಕಾಗಿ ಕಂದಾಯ ಇಲಾಖೆಯ ಕಛೇರಿಯ ಕಟ್ಟಡಕ್ಕೆ ಕಾಯ್ದಿರಿಸಲಾಗಿರುವ 1-97 ಎಕರೆ ಜಮೀನಿನ ಪೈಕಿ ಅರ್ಧ ಭಾಗ ಅಥವಾ 50 ಸೆಂ 
ಜಮೀನು ಸಮುದಾಯ ಭವನ ನಿರ್ಮಾಣ ಮಾಡಲು ಮಂಜೂರು ಮಾಡುವಂತೆ ಕೋರಿರುತ್ತಾರೆ. 


3. ಸರ್ಕಾರವು ಮೇಲ್ಕಂಡ ಹಿನ್ನೆಲೆಯಂತೆ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ : ಆರ್‌ಡಿ 42 ಎಲ್‌ಜಿಎ 2013, ಬೆಂಗಳೂರು, ದಿನಾಂಕ : 18-12-2013 


ಮೇಲ್ಕಂಡ ವಿವರಗಳ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮ೦ಗಳೂರು ತಾಲ್ಲೂಕು ಮುಲ್ಕಿ ಬಪ್ಪನಾಡು ಗ್ರಾಮದ ಸ.ನಂ. 19/ ರಲ್ಲಿ ಮೀಸಲಿಟ್ಟ 
1-97 ಎಕರೆ ಖಾಲಿ ಭೂಮಿಯಲ್ಲಿ 25 ಸೆಂಟ್ಸ್‌ ಜಮೀನನ್ನು ಪರಿಶಿಷ್ಟ ಜಾತಿಯ ಒಂಭತ್ತು ಮಾಗಾಣೆಯ ಮುಂಡಾಲ ಶಿವ ಸಮಾಜ ಸೇವಾ ಸಂಘ (ರಿ) 
ಗೇರುಕಟ್ಟೆ ಇವರಿಗೆ ಸಮುದಾಯ ಭವನ ನಿರ್ಮಾಣ ಮಾಡಲು 30 ವರ್ಷಗಳ ಅವಧಿಗೆ ಪ್ರಚಲಿತ ಮಾರ್ಗಸೂಚಿ ಬೆಲೆಯ ಶೇ. 10% ರಷ್ಟನ್ನು ವಿಧಿಸಿ 
ಗುತ್ತಿಗೆ ಆಧಾರದ ಮೇಲೆ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969 ನಿಯಮ 191ಎ) ಮತ್ತು 19(3) ರನ್ವಯ ಗುತ್ತಿಗೆ ದರವನ್ನು 
ಮಾರ್ಗಸೂಚಿ ಬೆಲೆಯ ಶೇ. 10% ರಷ್ಟು ಪ್ರತಿ ಎರಡು ವರ್ಷಗಳಿಗೊಮ್ಮೆ ಹೆಚ್ಚಿಸುವ ಷರತ್ತಿಗೊಳಪಡಿಸಿ ಹಾಗೂ ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು 
ಮಂಜೂರು ಮಾಡಲು ಆದೇಶಿಸಿದೆ. 


ಷರತ್ತುಗಳು :- 
1. ಮಂಜೂರಾದ ಭೂಮಿಯನ್ನು ಯಾವ ಉದ್ದೇಶಕ್ಕೆ ಮಂಜೂರು ಮಾಡಲಾಗಿದೆಯೋ ಅದೇ ಉದ್ದೇಶಕ್ಕೆ ಎರಡು ವರ್ಷಗಳ ಅವಧಿಯೊಳಗೆ 
ಉಪಯೋಗಿಸತಕ್ಕದ್ದು. 
2. ಮಂಜೂರಾದ ಭೂಮಿಯನ್ನು ವಿನಾಶಕಾರಿಯಾದ ಅಥವಾ ಖಾಯಂ ಆಗಿ ಹಾನಿಕಾರಕವಾಗುವ ರೀತಿಯಲ್ಲಿ ಬಳಸತಕ್ಕ ಸಲ್ಲ. 
3. ಮಂಜೂರಾದ ಜಮೀನಿನಲ್ಲಿ ಯಾವುದೇ ರೀತಿಯ ಅತಿಕ್ರಮಣವಾಗದಂತೆ ಕ್ರಮವಹಿಸತಕ್ಕದ್ದು. 


4. ಮಂಜೂರು ಮಾಡಲ್ಪಡುವ ಜಮೀನಿನ ಮೇಲೆ ಯಾವುದೇ ನ್ಯಾಯಾಲಯದಲ್ಲಿ ದಾವೆಗಳು ದಾಖಲಾಗಿದ್ದಲ್ಲಿ, ಈ ಮಂಜೂರಾತಿಯು 
ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಒಳಪಟ್ಟಿರುತ್ತದೆ. 

5. ಮಂಜೂರಾದ ಜಮೀನನ್ನು ಕಂದಾಯ ಇಲಾಖೆಯ ಅನುಮತಿ ಇಲ್ಲದೆ ಮಾರಾಟ ಮಾಡುವುದಾಗಲೀ, ಗುತ್ತಿಗೆ/ಉಪಗುತ್ತಿಗೆ 
ನೀಡುವುದಾಗಲೀ, ಅಡಮಾನ, ವರ್ಗಾವಣೆ, ದಾನ, ಇತರೆ ಯಾವುದೇ ರೀತಿಯ ಪರಭಾರೆಯನ್ನು ಮಾಡಬಾರದು. 

6. ಮಂಜೂರಾದ ಜಮೀನಿನ ಯಾವುದೇ ಭಾಗವು ಸಾರ್ವಜನಿಕ ಉದ್ದೇಶಕ್ಕೆ ಅಗತ್ಯವಾಗಿದ್ದಲ್ಲಿ ಸರ್ಕಾರವು ಸದರಿ ಜಮೀನನ್ನು ಪರಿಹಾರ 
ನೀಡದೇ ಹಿಂತೆಗೆದುಕೊಳ್ಳುವ ಹಕ್ಕನ್ನು ಹೊಂದಿರುತ್ತದೆ. 

7. ಮಂಜೂರಾದ ಜಮೀನು ಸಂಸ್ಥೆಗೆ ಅವಶ್ಯವಿಲ್ಲವೆಂದು ಕಂಡುಬಂದಲ್ಲಿ ಕಂದಾಯ ಇಲಾಖೆಗೆ ಹಿಂತಿರುಗಿಸತಕ್ಕದ್ದು. 

8. ಮಂಜೂರಾದ ಜಮೀನಿನಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಶಾಸನಬದ್ಧವಾಗಿ ಪಡೆಯಬೇಕಾದ ಪರವಾನಗಿಗಳನ್ನು 
ಸಂಬಂದಿತ ಪ್ರಾಧಿಕಾರಗಳಿಂದ ಪಡೆಯತಕ್ಕದ್ದು ಹಾಗೂ ನಿಯಮಾನುಸಾರ ಪಾವತಿಸಬೇಕಾದ ಎಲ್ಲಾ ರೀತಿಯ ಶುಲ್ಕಗಳನ್ನು ಕಡ್ಡಾಯವಾಗಿ 
ಪಾವತಿಸತಕ್ಕದ್ದು. 

ಎ 

9. ಮಂಜೂರಾದ ಜಮೀನು 1969ರ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳಿಗೆ ಬದ್ಧವಾಗಿದ್ದು, ಸದರಿ ನಿಯಮಗಳ 
ಉಲ್ಲಂಘನೆಯಾದಲ್ಲಿ ಈ ಮಂಜೂರಾತಿ ಆದೇಶ ತನ್ನಷ್ಟಕ್ಕೆ ತಾನೇ ರದ್ದಾಗುವುದು ಹಾಗೂ ಯಾವುದೇ ಪರಿಹಾರ ನೀಡದೇ ಮಂಜೂರಾದ 
ಜಮೀನನ್ನು ಸರ್ಕಾರದ ವಶಕ್ಕೆ ಪಡೆಯಲಾಗುವುದು. 

10. ಜಿಲ್ಲಾಧಿಕಾರಿಗಳು ಮ೦ಜೂರಾದ ಜಮೀನನ್ನು ಫಲಾನುಭವಿಗಳಿಗೆ ಹಸ್ತಾಂತರಿಸುವಾಗ ಮ೦ಜೂರಾದ ಪ್ರದೇಶದ ವಾಸ್ತವ ಪರಿಸ್ಥಿತಿಗಳನ್ನು 
ಗಮನದಲ್ಲಿಟ್ಟುಕೊ೦ಡು ಪೂರಕವಾದ ಷರತ್ತುಗಳನ್ನು ವಿಧಿಸಬಹುದಾಗಿದೆ. 


el 


Wo 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR. 123 ಶಿವಪ್ರಕಾಶ 
ಪೀಠಾಧಿಕಾರಿ (ಪು. 
ಕಂದಾಯ ಇಲಾಖೆ (ಭೂ.ಮಂ-2). 


50-25 


ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀಮತಿ ಆರ್‌.ವೈ. ಕಾಂಬಳೆ, ಡಬ್ರ್ಯೂಹೆಚ್‌.ಸಿ.-1744, ಟಳಕವಾಡಿ ಪೊಲೀಸ್‌ ಠಾಣೆ, ಬೆಳಗಾವಿ ಜಿಲ್ಲೆ, ಇವರ ಪರಿಷ್ಕರಣ 
ಮೇಲ್ಮನವಿಯ ಬಗ್ಗೆ ಅಂತಿಮ ಆದೇಶ. 


ಓದಲಾಗಿದೆ: | ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್‌ ಅಧೀಕ್ಷಕರು, ಬೆಳಗಾವಿ ಜಿಲ್ಲೆ ಇವರ ಆದೇಶ ಸಂಖ್ಯೆ : ಸಿಬ್ಬಂದಿ 2/ 
ಇವಿ/26/2005 (ಆ. ಪು. ಸಂ. : 701/2006) ದಿನಾ೦ಕ : 30-11-2006. 


2. ಮೇಲ್ಮನವಿ ಪ್ರಾಧಿಕಾರ ಹಾಗೂ ಆರಕ್ಷಕ ಮಹಾ ನಿರೀಕ್ಷಕರು, ಉತ್ತರ ವಲಯ, ಬೆಳಗಾವಿ ಇವರ ಆದೇಶ ಸಂಖ್ಯೆ : 
ಅಪೀಲು/137/ಉವ/2007 ದಿನಾಂಕ : 28-04-2007. 


3. ಅರ್ಜಿದಾರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ : 11-02-2013. 


4. ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆ೦ಗಳೂರು, ಇವರ ಪತ್ರ ಸಂಖ್ಯೆ : ಅಪೀಲು 
(2)82/2012-13, ದಿನಾಂಕ : 06-08-2013. 


5. ಕರ್ನಾಟಕ ಲೋಕಸೇವಾ ಆಯೋಗದ ಪತ್ರ ಸಂಖ್ಯೆ : ಪಿಎಸ್‌ಸಿ 159 ಸಿಎನ್‌ಎಸ್‌ 2013,ದಿನಾಂಕ : 16-12-2013. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೬, ೨೦೧೪ ೩೭೭ 





ಪ್ರಸ್ತಾವನೆ : 

ಶ್ರೀಮತಿ ಆರ್‌.ವೈ. ಕಾಂಬಳೆ, ಡಬ್ಬ್ಯೂಹೆಚ್‌.ಸಿ-1744, ಟಿಳಕವಾಡಿ ಪೊಲೀಸ್‌ ಠಾಣೆ, ಬೆಳಗಾವಿ ಜಿಲ್ಲೆ. ಇವರು (ಇನ್ನು ಮುಂದೆ 
ಅರ್ಜಿದಾರರೆಂದು ಕರೆಯಲ್ಪಡುವ) ಇವರ ಕುಟು೦ಬದವರೊಂದಿಗೆ ಸೇರಿ ಸೊಸೆಗೆ ಮಾನಸಿಕ ಹಾಗೂ ದೈಹಿಕ ಹಿಂಸೆ ನೀಡಿ ಆಕೆ ಆತ್ಮಹತ್ಯೆಗೆ 
ಕಾರಣರಾದ್ದರಿ೦ದ, ಇವರ ದುರ್ನಡತೆ ಎರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) ನಿಯಮಗಳು 1965ರ ನಿಯಮ 6ರಡಿ ಇಲಾಖಾ 
ವಿಚಾರಣೆಗೆ ಆದೇಶಿಸಿ ಈ ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಡಿಸಲಾಗಿದೆ. 


ದೋಷಾರೋಪಣೆ :- 


“ಅಪಾದಿತ ಪೊಲೀಸ್‌ ಅಧಿಕಾರಿ ಡಬ್ಲ್ಯೂ ಹೆಚ್‌.ಸಿ-1744 ರಂಜನಾ ವೈ. ಕಾಂಬಳೆ, ಟಿಳಕವಾಡಿ ಪೊಲೀಸ್‌ ಠಾಣೆ, ಬೆಳಗಾವಿ ರವರಾದ ನೀವು 
ನಿಮ್ಮ ಕುಟುಂಬದ ಸದಸ್ಯರಾದ ವಿಧ್ಯಾಸಾಗರ, ವಿಕ್ರಮ, (ಮಕ್ಕಳು) ಸಂಧ್ಯಾ (ಸೊಸೆ) ಕೂಡಿ ನಿಮ್ಮ ಸೊಸೆ ಬಬಿತಾ ಗಂಡ ವಿದ್ಯಾಸಾಗರ ಕಾಂಬಳೆ ಇವಳಿಗೆ 
ವಿನಾಕಾರಣವಾಗಿ ಮಾನಸಿಕ ಹಾಗೂ ದೈಹಿಕ ಚಿತ್ರಹಿಂಸೆ ಕೊಟ್ಟು ಸಂಸಾರಿಕ (508) ತ್ರಾಸ ಕೊಟ್ಟು ಧಮಕಿ ಹಾಕಿ ಅವಳ ಮನನೋಯುವಂತೆ ಚುಚ್ಚಿ 
ಮಾತಾಡಿದ್ದರಿಂದ ಮಾನಸಿಕವಾಗಿ ಬೇಸತ್ತು. ನೊಂದುಕೊಂಡು ಕೊನೆಗೆ ದಿನಾಂಕ : 08-11-2005 ರಂದು 08-30ರ ಸುಮಾರಿಗೆ ಆತ್ಮಹತ್ಯೆ 
ಮಾಡಿಕೊಂಡಿದ್ದು ಈ ದುರ್ಫಟನೆಗೆ ನೀವೇ ಕಾರಣೀಭೂತರಾಗಿ ನಿಮ್ಮ ಕರ್ತವ್ಯದಲ್ಲಿ ಘೋರ ದುರ್ನಡತೆಯನ್ನು ಪ್ರದರ್ಶಿಸಿರುತ್ತೀರಿ" 


ಮೇಲ್ಕಂಡ ಆರೋಪದ ಮೇಲೆ ನಡೆಸಲಾದ ಇಲಾಖಾ ವಿಚಾರಣೆಯಲ್ಲಿ ಇವರ ಎರುದ್ಧದ ಆರೋಪವು ದೃಢಪಟ್ಟಿರುವುದಿಲ್ಲವೆಂದು 
ವಿಚಾರಣಾಧಿಕಾರಿಗಳು ಅಭಿಪ್ರಾಯಪಟ್ಟಿದ್ದು. ಆದರೆ ವಿಚಾರಣಾಧಿಕಾರಿಗಳ ಅಭಿಪ್ರಾಯವನ್ನು ಒಪ್ಪದೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ 
ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್‌ ಅಧೀಕ್ಷಕರು, ಬೆಳಗಾವಿ ಜಿಲ್ಲೆ ಇವರು ಮೇಲೆ ಕ್ರಮ ಸಂಖ್ಯೆ (1ರಲ್ಲಿ ಓದಲಾದ ದಿನಾಂಕ : 30-11-2006ರ 
ಆದೇಶದಲ್ಲಿ ಇವರ ವೇತನವನ್ನು ಡಬ್ಬ್ಯೂಹೆಚ್‌.ಸಿ. ಹುದ್ದೆಯ ಕನಿಷ್ಟ ಮೂಲ ವೇತನಕ್ಕೆ ಮುಂದಿನ ವೇತನ ಬಡ್ತಿಗಳ ಮೇಲೆ ಪರಿಣಾಮ ಬೀರುವಂತೆ 
ಇಳಿಸಿ, ಸದರಿಯವರಿಗೆ ಹೊಸದಾಗಿ ವೇತನ ಬಡ್ತಿಗಳನ್ನು ಗಳಿಸುವಂತೆ ಹಾಗೂ ಸದರಿಯವರು ದಿನಾಂಕ : 08-11-2005 ರಿಂದ 30-01-2006 ರವರೆಗೆ 
ಸೇವೆಯಿಂದ ಅಮಾನತ್ತುನಲ್ಲಿದ್ದ ಅವಧಿಯನ್ನು ಅಮಾನತ್ತಿನ ಅವಧಿಯೆಂದೇ ಪರಿಗಣಿಸಿ ದಂಡನೆಯನ್ನು ವಿಧಿಸಿರುತ್ತಾರೆ. 


ಈ ಆದೇಶದ ವಿರುದ್ಧ ಸಲ್ಲಿಸಿದ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರ ಹಾಗೂ ಪೊಲೀಸ್‌ ಮಹಾ ನಿರೀಕ್ಷಕರು, ಈಶಾನ್ಯ 
ವಲಯ, ಗುಲ್ಬರ್ಗಾ ಇವರು ಮೇಲೆ ಕ್ರಮ ಸಂಖ್ಯೆ (2)ರಲ್ಲಿ ಓದಲಾದ ದಿನಾಂಕ : 28-04-2007ರ ಆದೇಶದಲ್ಲಿ ಮೇಲ್ಮನವಿಯನ್ನು ತಿರಸ್ಕರಿಸಲಾಗಿದೆ. 


ಈ ಎರಡೂ ಆದೇಶದ ಎರುದ್ಧ ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿಯಲ್ಲಿನ ವಾದಾಂಶಗಳನ್ನು 
ಇಲಾಖಾ ವಿಚಾರಣೆ ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಪರಿಷ್ಕರಣ ಮೇಲ್ಮನವಿದಾರರು ಸಲ್ಲಿಸಿರುವ ಮೇಲ್ಮನವಿಯನ್ನು ಪುರಸ್ಕರಿಸಲು ಯಾವುದೇ 
ಸಮರ್ಥನೀಯ ಅಂಶಗಳು ಇರುವುದಿಲ್ಲ. ಆದರೆ ಶಿಸ್ತು ಪ್ರಾಧಿಕಾರವು ಇವರ ವೇತನವನ್ನು ಮಹಿಳಾ ಹೆಚ್‌.ಸಿ. ಹುದ್ದೆಯ ಕನಿಷ್ಟ ಮೂಲ ವೇತನಕ್ಕೆ ಇಳಿಸಿ, 
ಮುಂದಿನ ವೇತನ ಬಡ್ತಿಗಳ ಮೇಲೆ ಪರಿಣಾಮ ಬೀರುವಂತೆ ಇಳಿಸುವ ದಂಡನೆ ವಿಧಿಸಿದೆ. ಆದರೆ ಕೆ.ಸಿ.ಎಸ್‌.ಆರ್‌. ನಿಯಮ 59ರನ್ವಯ ಯಾವುದೇ 
ಅವಧಿಯನ್ನು ನಮೂದಿಸಿರುವುದಿಲ್ಲ. ಶಿಸ್ತು ಪ್ರಾಧಿಕಾರದ ದಂಡನಾದೇಶವು ತಾಂತ್ರಿಕ ದೋಷದಿಂದ ಕೂಡಿರುವ ಹಿನ್ನೆಲೆಯಲ್ಲಿ ಅರ್ಜಿದಾರರ ಪರಿಷ್ಕರಣ 
ಮೇಲ್ಮನವಿಯನ್ನು ಭಾಗಶಃ ಮಾರ್ಪಡಿಸುವ ಕುರಿತಂತೆ ಓದಲಾದ (5)ರ ಪತ್ರದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ಸಹಮತಿಯನ್ನು ಪಡೆದು 
ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರಿ ಆದೇಶ ಸಂಖ್ಯೆ : ಒಳ 25 ಹೊಸಿಅ 2013, ಬೆಂಗಳೂರು, ದಿನಾಂಕ : 26-12-2013. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್‌ ಅಧಿನಿಯಮ 1963ರ ಸೆಕ್ಟನ್‌ 25 ರಡಿಯಲ್ಲಿ ಸರ್ಕಾರಕ್ಕೆ 


ಮಾ ಪಂ 


ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀಮತಿ ಆರ್‌.ವೈ. ಕಾಂಬಳೆ, ಡಬ್ರ್ಯೂಹೆಚ್‌.ಸಿ-1744, ಟಿಳಕವಾಡಿ ಪೊಲೀಸ್‌ ಠಾಣೆ, ಬೆಳಗಾವಿ ಜಿಲ್ಲೆ ಇವರಿಗೆ 
ವಿಧಿಸಿದ ದಂಡನೆಯನ್ನು ಈ ಕೆಳಕಂಡಂತೆ ಮಾರ್ಪಡಿಸಿ ಆದೇಶಿಸಿದೆ. 


() ಈ ದಂಡನೆಯು ಶಿಸ್ತು ಪ್ರಾಧಿಕಾರವು ದಂಡನೆ ವಿಧಿಸಿದ ದಿನಾಂಕ : 30-11-2006ರಿಂದ ಜಾರಿಗೆ ಬರುತ್ತದೆ. 
(1) ದಂಡನಾವಧಿಯು 30-11-2006 ರಿಂದ 29-11-2011 ರವೆರೆಗೆ ಐದು ವರ್ಷಗಳ ಅವಧಿಗೆ ಅನ್ವಯಿಸುತ್ತದೆ. 


(ii) ಪೊಲೀಸ್‌ ಹೆಡ್‌ ಕಾನ್ನಟೇಬಲ್‌ ಹುದ್ದೆಯ ಕಾಲಿಕ ವೇತನ ಶ್ರೇಣಿ ರೂ. 6,250-12,000/- ಆಗಿದ್ದು ಇವರ ವೇತನವನ್ನು ಸದರಿ ಹುದ್ದೆಯ 
ಕನಿಷ್ಟ ವೇತನ ರೂ. 6,250/-ಕ್ಕೆ (ದಿನಾಂಕ : 30-11-2006 ರಿಂದ ಜಾರಿಗೆ ಬರುವಂತೆ) ಐದು ವರ್ಷಗಳ ಕಾಲ ಸಂಚಿತ ಪರಿಣಾಮ 
ಸಹಿತವಾಗಿ (with cumulative 61190) ವಾಗಿ ಇಳಿಸಿದೆ. ದಂಡನೆಯ ಅವಧಿಯಲ್ಲಿ ಇವರು ಯಾವುದೇ ವಾರ್ಷಿಕ ವೇತನ ಬಡ್ತಿಯಾಗಲೀ 
ಅಥವಾ ಪದೋನ್ನತಿಯಾಗಲಿ ಪಡೆಯಲು ಅರ್ಹರಿರುವುದಿಲ್ಲ. ಇವರ ವೇತನವು ಸ್ಥಿರವಾಗಿರುತ್ತದೆ. 


(1 ದಂಡನಾವಧಿ ಮುಗಿದ ನಂತರ ಇವರು ದಂಡನಾವಧಿಯ ಪೂರ್ವದಲ್ಲಿ ಪಡೆಯುತ್ತಿದ್ದ ಮೂಲ ವೇತನದಿಂದ ಹೊಸದಾಗಿ ವೇತನ 
ಬಡ್ತಿಗಳನ್ನು ಪಡೆಯುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR. 52 ಟಿ.ಎನ್‌. ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು). 


50-30 


೩೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ಭಾಗ೧ 





ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 


ವಿಷಯ : ಧಾರವಾಡ ಜಿಲ್ಲೆಯ ನವಲಗುಂದ ಕಂದಾಯ ತಾಲ್ಲೂಕಿಗೆ ಐದು ನೋಟರಿ ಹುದ್ದೆಗಳನ್ನು ತುಂಬುವ ಬಗ್ಗೆ. 
ಓದಲಾಗಿದೆ: |, ಸರ್ಕಾರದ ಆದೇಶ ಸಂಖ್ಯೆ : ಲಾ 130 ಎಲ್‌ಸಿಎಲ್‌ 2011, ದಿನಾಂಕ : 20-01-2012. 

2. ಸರ್ಕಾರದ ಪತ್ರ ಸಂಖ್ಯೆ: ಲಾ 130 ಎಲ್‌ಸಿಎಲ್‌ 201, ದಿನಾಂಕ : 02-06-2012. 

3. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಧಾರವಾಡ ಜಿಲ್ಲೆ, ದಿನಾಂಕ : 08-08-2012. 

4. ನೋಟರಿಗಳ ತಿದ್ದುಪಡಿ ನಿಯಮಗಳು 2009ರ ಅಧಿಸೂಚನೆ ಸಂಖ್ಯೆ : ಜಿಎಸ್‌ಆರ್‌ 114ಎ) 


ದಿನಾಂಕ : 24-02-2009. 


5. ಸಂದರ್ಶನ ಮಂಡಳಿ ರಚನೆ ಅಧಿಸೂಚನೆ ಸಂಖ್ಯೆ: ಲಾ 61 ಎಲ್‌ಸಿಎಲ್‌ 2009. ದಿನಾಂಕ : 24-07-2010 
ಮತ್ತು ಲಾ 53 ಎಲ್‌ಸಿಎಲ್‌ 2013, ದಿನಾಂಕ : 23-07-2013. 


6. ಸಂದರ್ಶನ ಸೂಚನಾ ಪತ್ರ ಸಂಖ್ಯೆ : ಲಾ 130 ಎಲ್‌ಸಿಎಲ್‌ 2011, ದಿನಾಂಕ : 28-09-2013. 
ಪ್ರಸ್ತಾವನೆ : 
ಮೇಲೆ ಓದಲಾದ (1ರ ಸರ್ಕಾರದ ಆದೇಶ ದಿನಾಂಕ : 20-01-2012ರಲ್ಲಿ ಧಾರವಾಡ ಜಿಲ್ಲೆಯ ನವಲಗುಂದ ಕಂದಾಯ ತಾಲ್ಲೂಕಿಗೆ ಐದು 
ನೋಟರಿ ಹುದ್ದೆಗಳನ್ನು ಸೃಜಿಸಿದ್ದು. ಅದರಂತೆ, ಓದಲಾದ (2)ರ ಸರ್ಕಾರದ ಪತ್ರದಲ್ಲಿ ಸದರಿ ಹುದ್ದೆಯನ್ನು ಭರ್ತಿ ಮಾಡಲು ಸ್ಥಳೀಯರಿಂದ ಅರ್ಜಿಗಳನ್ನು 
ಆಹ್ವಾನಿಸಿ ನೋಟರಿಗಳ ಅಧಿನಿಯಮ/ನಿಯಮಗಳು ಹಾಗೂ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತು) ನಿಯಮ 1977ರ ನಿಯಮ 12 
ರಡಿಯಲ್ಲಿ ಪರಿಶೀಲಿಸಿ ಸೂಕ್ತ ಪ್ರಸ್ತಾವನೆಯನ್ನು ಕಳುಹಿಸಿಕೊಡುವಂತೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಧಾರವಾಡ ಜಿಲ್ಲೆ ಇವರನ್ನು ದಿನಾಂಕ : 
02-06-2012 ರಂದು ಕೋರಲಾಗಿತ್ತು. 


ಅದರಂತೆ ಮೇಲೆ ಓದಲಾದ (3)ರಲ್ಲಿ ದಿನಾಂಕ 08-08-2012ರ ಪ್ರಸ್ತಾವನೆಯೊಂದಿಗೆ 24 ಜನರ ಮೆಮೋರಿಯಲ್ಸ್‌ಗಳನ್ನೊಳಗೊಂಡ 
ಪ್ರಸ್ತಾವನೆಯನ್ನು ಸಲ್ಲಿಸಿದ್ದರು. ಆ ಪ್ರಸ್ತಾವನೆಯನ್ನು ಮೇಲೆ ಓದಲಾದ (4)ರಲ್ಲಿ ನೋಟರಿಗಳ ತಿದ್ದುಪಡಿ ನಿಯಮಗಳು 2009ರನ್ವಯ ಕರ್ನಾಟಕ 
ರಾಜ್ಯದಿಂದ ನೋಟರಿಗಳ ನೇಮಕಕ್ಕಾಗಿ ಮೇಲೆ ಓದಲಾದ (5)ರ ಅಧಿಸೂಚನೆಗಳಲ್ಲಿ ರಚಿಸಲಾಗಿರುವ ಸಂದರ್ಶನ ಮಂಡಳಿಯ ಪರಿಶೀಲನೆಗೆ ಕಳುಹಿಸಿ 
ಎಲ್ಲಾ ಅಭ್ಯರ್ಥಿಗಳನ್ನು ಸಂದರ್ಶನ ಮಂಡಳಿಯ ಮುಂದೆ ಸಂದರ್ಶನಕ್ಕೆ ಹಾಜರಾಗುವಂತೆ ಮೇಲೆ ಓದಲಾದ (6)ರ ದಿನಾಂಕ : 28-09-2013 ರಲ್ಲಿ 
ಸಂದರ್ಶನ ಸೂಚನಾ ಪತ್ರದಲ್ಲಿ ಸೂಚಿಸಲಾಗಿತ್ತು. ಅದರಂತೆ, ಸಂದರ್ಶನ ಮಂಡಳಿಯು ಸಂದರ್ಶನ ನಡೆಸಿ ವರದಿ ಸಲ್ಲಿಸಿದೆ. 


ಸಂದರ್ಶನ ಮಂಡಳಿಯ ಶಿಫಾರಸ್ಸನ್ನು ಸರ್ಕಾರವು ಪರಿಗಣಿಸಿದೆ. ಅದರಂತೆ ಈ ಆದೇಶ. 
ಸರ್ಕಾರಿ ಆದೇಶ ಸಂಖ್ಯೆ : ಲಾ 130 ಎಲ್‌ಸಿಎಲ್‌ 2011, ಬೆಂಗಳೂರು, ದಿನಾಂಕ : 04-01-2014 


ನೋಟರಿಗಳ ಅಧಿನಿಯಮ, 1952 ಹಾಗೂ ಇದರ ಅಡಿಯಲ್ಲಿ ರಚಿಸಲಾಗಿರುವ ನೋಟರಿಗಳ ನಿಯಮಗಳು, 1956 ಹಾಗೂ ನಂತರದ 
ತಿದ್ದುಪಡಿ ನಿಯಮಗಳನ್ವಯ ಪರಿಶೀಲಿಸಿ, ನಿಯಮ 8(1)ರಲ್ಲಿ ಪ್ರದತ್ತವಾಗಿರುವ ಅಧಿಕಾರದನ್ವಯ (1) ಶ್ರೀ ಕಡೆಮನಿ ತುಳಸಪ್ಪ ಟಿ. ವಕೀಲರು, ಸನ್‌ ಆಫ್‌ 
ತಿಮ್ಮಣ್ಣ, ಅಂಚೆ ಕಛೇರಿಯ ಹತ್ತಿರ, ಅಣ್ಣಿಗೇರಿ, ನವಲಗುಂದ ತಾಲ್ಲೂಕು-582201 ಧಾರವಾಡ ಜಿಲ್ಲೆ ಮತ್ತು (2) ಶ್ರೀ ಶ್ರೀಧರ್‌ ವಿ. ಸಂಗಮ್‌, ವಕೀಲರು, 
ಸನ್‌ ಆಫ್‌ ವೆಂಕಟರಾವ್‌ ಸಂಗಮ್‌, ಗ್ರಾಮ ದೇವಿ ದೇವಸ್ಥಾನದ ಹತ್ತಿರ, ನವಲಗುಂದ ತಾಲ್ಲೂಕು ಧಾರವಾಡ ಜಿಲ್ಲೆ-582208 (3) ಶ್ರೀ ಯಲ್ಲಪ್ಪ 
ಕುರಹಟ್ಟಿ, ವಕೀಲರು, ಸನ್‌ ಆಫ್‌ ಬಸಪ್ಪ ಕುರಹಟ್ಟಿ ನಡಾಫ್‌ ಬಿಲ್ಲಿಂಗ್‌, ಸಿವಿಲ್‌ ಕೋರ್ಟ್‌ ಎದುರು, ನವಲಗುಂದ-582 208, ಧಾರವಾಡ ಜಿಲ್ಲೆ (4) 
ಶ್ರೀ ನಡಾಫ್‌ ಹುಸೇನ್‌ ಮಬುಸಾಬ್‌, ವಕೀಲರು, ಸನ್‌ ಆಫ್‌ ನಡಾಫ್‌ ಮಬುಸಾಬ್‌, ಸಿಂಡಿಕೇಟ್‌ ಬ್ಯಾಂಕ್‌ ಎದುರು, ವಿನಾಯಕ್‌ ಪೇಟ್‌, ನವಲಗುಂದ 
ತಾಲ್ಲೂಕು, ಧಾರವಾಡ ಜಿಲ್ಲೆ-582208 ಮತ್ತು (5) ಶ್ರೀ ಸವದಿ ನಾಗಪ್ಪ, ವಕೀಲರು, ಸನ್‌ ಆಫ್‌ ಸವದಿ ಬಸಪ್ಪ ಪಡೆಸೂರ್‌, ನವಲಗುಂದ ತಾಲ್ಲೂಕು, 
ಧಾರವಾಡ ಜಿಲ್ಲೆ-582 208 ಇವರುಗಳನ್ನು ವೃತ್ತಿ ಪ್ರಮಾಣ ಪತ್ರ ನೀಡಲಾದ ದಿನಾಂಕದಿ೦ದ ಐದು ವರ್ಷಗಳ ಅವಧಿಗೆ ನವಲಗುಂದ ಕಂದಾಯ 
ತಾಲ್ಲೂಕಿನ ನೋಟರಿಗಳನ್ನಾಗಿ ನೇಮಿಸಿದೆ. 


ಸದರಿ ವಕೀಲರು ಲೆಕ್ಕ ಶೀರ್ಷಿಕೆ 0070-ಇತರೆ ಆಡಳಿತಾತ್ಮಕ ಸೇವೆಗಳು-01-ನ್ಯಾಯ ಪರಿಪಾಲನೆ-501-0-ಇತರೆ ಸ್ವೀಕೃತಿಗಳು-06 ಇತರೆ 
ಬಾಬ್ತುಗಳಿಗೆ (0070-01-501-0-06) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ ರೂ. 1000-00 (ಒಂದು ಸಾವಿರಗಳು ಮಾತ್ರ) ಶುಲ್ಕವನ್ನು ಸರ್ಕಾರಿ 
ಖಜಾನೆಯಲ್ಲಿ ಜಮಾ ಮಾಡಿ ಆ ಬಗೆಗಿನ ಮೂಲ ಚಲನ್‌ ಮತ್ತು ಹುಟ್ಟಿದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ ನಂತರ 
ಅವರಿಗೆ ವೃತ್ತಿ ಪ್ರಮಾಣ ಪತ್ರ ನೀಡಲಾಗುವುದು. 


ವೃತ್ತಿ ಪ್ರಮಾಣ ಪತ್ರ ನೀಡಿದ ನಂತರ ಶ್ರೀಯುತರುಗಳ ಹೆಸರುಗಳನ್ನು ನೋಟರಿ ಅಧಿನಿಯಮ, 1952ರ ಕಲಂ 4ನೇ ಪ್ರಕರಣದಡಿ ಸರ್ಕಾರ 
ನಿರ್ವಹಿಸುತ್ತಿರುವ ಪಟ್ಟಿಯಲ್ಲಿ ನಮೂದಿಸಲಾಗುವುದು. 


ಎಂ ಊ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR. 54 ಹೆಚ್‌.ಎಸ್‌. ಜಯರಾಮು 
ಸರ್ಕಾರದ ಅಧೀನ ಕಾರ್ಯದರ್ಶಿ(ಆಡಳಿತ-2), 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


50-25 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 


ವಿಷಯ : ಬೆಳಗಾವಿ ಜಿಲ್ಲೆಯ ಅಥಣಿ ಕಂದಾಯ ತಾಲ್ಲೂಕಿಗೆ ಒಂದು ನೋಟರಿ ಹುದ್ದೆ ತುಂಬುವ ಬಗ್ಗೆ (ಶ್ರೀ ಆರ್‌.ಎಸ್‌. ಪಾಟೀಲ್‌ 
ಇವರ ನಿಧನದಿಂದ ತೆರವಾದ ಹುದ್ದೆ). 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೬, ೨೦೧೪ ೩೭೯ 





ಓದಲಾಗಿದೆ: 1 ಅರೆ ಸರ್ಕಾರದ ಪತ್ರ ಸಂಖ್ಯೆ: ಲಾ 126 ಎಲ್‌ಸಿಎಲ್‌ 2010, ದಿನಾಂಕ : 03-03-2012. 

ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಬೆಳಗಾಂ ಜಿಲ್ಲೆ, ದಿನಾಂಕ : 14-03-2012. 

ಸರ್ಕಾರದ ಪತ್ರ ಸಂಖ್ಯೆ : ಲಾ 126 ಎಲ್‌ಸಿಎಲ್‌ 2010, ದಿನಾಂಕ : 08-05-2012. 

ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಬೆಳಗಾಂ ಜಿಲ್ಲೆ, ದಿನಾಂಕ : 07-06-2013. 

ನೋಟರಿಗಳ ತಿದ್ದುಪಡಿ ನಿಯಮಗಳು 2009ರ ಅಧಿಸೂಚನೆ ಸಂಖ್ಯೆ : ಜಿಎಸ್‌ಆರ್‌ 114(ಎ) ದಿನಾಂಕ : 24-02-2009. 


ಸಂದರ್ಶನ ಮಂಡಳಿ ರಚನೆ ಅಧಿಸೂಚನೆ ಸಂಖ್ಯೆ : ಲಾ 61 ಎಲ್‌ಸಿಎಲ್‌ 2009. ದಿನಾಂಕ : 24-07-2010 ಮತ್ತು ಲಾ 
53 ಎಲ್‌ಸಿಎಲ್‌ 2013, ದಿನಾಂಕ : 23-07-2013. 


7. ಸಂದರ್ಶನ ಸೂಚನಾ ಪತ್ರ ಸಂಖ್ಯೆ : ಲಾ 126 ಎಲ್‌ಸಿಎಲ್‌ 2010, ದಿನಾಂಕ : 28-09-2013. 


HFN 


ಪ್ರಸ್ತಾವನೆ : 

ಮೇಲೆ (1ರಲ್ಲಿ ಓದಲಾದ ಅರೆ ಸರ್ಕಾರಿ ಪತ್ರದಲ್ಲಿ ಶ್ರೀ ಆರ್‌.ಎಸ್‌. ಪಾಟೀಲ್‌, ನೋಟರಿ ಅಥಣಿ ಕಂದಾಯ ತಾಲ್ಲೂಕು ಇವರ ಮರಣ 
ಪ್ರಮಾಣ ಪತ್ರವನ್ನು ಒದಗಿಸುವುದರೊಂದಿಗೆ ಇವರ ನಿಧನದಿಂದ ತೆರವಾದ ಹುದ್ದೆಯನ್ನು ತುಂಬುವ ಅವಶ್ಯಕತೆ ಇದೆಯೇ ಎಂಬ ಬಗ್ಗೆ ವರದಿ 
ಕೋರಲಾಗಿದ್ದು, ಅದರಂತೆ, ಓದಲಾದ (2)ರ ಪ್ರಸ್ತಾವನೆಯಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಬೆಳಗಾಂ ಜಿಲ್ಲೆ ಇವರು ಸದರಿ ನಿಧನ 
ಹೊಂದಿರುವ ನೋಟರಿಯವರ ಮರಣ ಪ್ರಮಾಣ ಪತ್ರವನ್ನು ಒದಗಿಸುವುದರೊಂದಿಗೆ, ಅವರ ನಿಧನದಿಂದ ತೆರವಾದ ಹುದ್ದೆಯನ್ನು ತುಂಬುವ ಅವಶ್ಯಕತೆ 
ಇದೆಯೆಂದು ವರದಿ ನೀಡಿರುತ್ತಾರೆ. 


ಓದಲಾದ (3)ರ ಸರ್ಕಾರಿ ಪತ್ರದಲ್ಲಿ ಸದರಿ ಹುದ್ದೆಯನ್ನು ಭರ್ತಿ ಮಾಡಲು ಸ್ಥಳೀಯರಿಂದ ಅರ್ಜಿಗಳನ್ನು ಆಹ್ಹಾನಿಸಿ ನೋಟರಿಗಳ 
ಅಧಿನಿಯಮ/ನಿಯಮಗಳು ಹಾಗೂ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತು ನಿಯಮಗಳು 1977ರ ನಿಯಮ 12 ರಡಿಯಲ್ಲಿ 
ಪರಿಶೀಲಿಸಿ ಸೂಕ್ತ ಪ್ರಸ್ತಾವನೆಯನ್ನು ಕಳುಹಿಸಿಕೊಡುವಂತೆ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಬೆಳಗಾಂ ಜಿಲ್ಲೆ ಇವರನ್ನು ದಿನಾಂಕ : 08-05-2012 
ರಂದು ಕೋರಲಾಗಿತ್ತು. 


ಅದರಂತೆ ಮೇಲೆ ಓದಲಾದ (4)ರಲ್ಲಿ ದಿನಾಂಕ 07-06-2013ರ ಪ್ರಸ್ತಾವನೆಯೊಂದಿಗೆ 19 ಜನರ ಮೆಮೋರಿಯಲ್ಸ್‌ಗಳನ್ನೊಳಗೊಂಡ 
ಪ್ರಸ್ತಾವನೆಯನ್ನು ಸಲ್ಲಿಸಿದ್ದರು. ಆ ಪ್ರಸ್ತಾವನೆಯನ್ನು ಮೇಲೆ ಓದಲಾದ (5)ರಲ್ಲಿ ನೋಟರಿಗಳ ತಿದ್ದುಪಡಿ ನಿಯಮಗಳು 2009ರನ್ವಯ ಕರ್ನಾಟಕ 
ರಾಜ್ಯದಿಂದ ನೋಟರಿಗಳ ನೇಮಕಕ್ಕಾಗಿ ಮೇಲೆ ಓದಲಾದ (6)ರ ಅಧಿಸೂಚನೆಗಳಲ್ಲಿ ರಚಿಸಲಾಗಿರುವ ಸಂದರ್ಶನ ಮಂಡಳಿಯ ಪರಿಶೀಲನೆಗೆ ಕಳುಹಿಸಿ 
ಎಲ್ಲಾ ಅಭ್ಯರ್ಥಿಗಳನ್ನು ಸಂದರ್ಶನ ಮಂಡಳಿಯ ಮುಂದೆ ಸಂದರ್ಶನಕ್ಕೆ ಹಾಜರಾಗುವಂತೆ ಮೇಲೆ ಓದಲಾದ (7)ರ ದಿನಾಂಕ : 28-09-2013 ರಲ್ಲಿ 
ಸಂದರ್ಶನ ಸೂಚನಾ ಪತ್ರದಲ್ಲಿ ಸೂಚಿಸಲಾಗಿತ್ತು. ಅದರಂತೆ, ಸಂದರ್ಶನ ಮಂಡಳಿಯು ಸಂದರ್ಶನ ನಡೆಸಿ ವರದಿ ಸಲ್ಲಿಸಿದೆ. 


ಸಂದರ್ಶನ ಮಂಡಳಿಯ ಶಿಫಾರಸ್ಸನ್ನು ಸರ್ಕಾರವು ಪರಿಗಣಿಸಿದೆ. ಅದರಂತೆ ಈ ಆದೇಶ. 
ಸರ್ಕಾರಿ ಆದೇಶ ಸಂಖ್ಯೆ : ಲಾ 126 ಎಲ್‌ಸಿಎಲ್‌ 2010, ಬೆಂಗಳೂರು, ದಿನಾಂಕ : 31-12-2013 


ನೋಟರಿಗಳ ಅಧಿನಿಯಮ, 1952 ಹಾಗೂ ಇದರ ಅಡಿಯಲ್ಲಿ ರಚಿಸಲಾಗಿರುವ ನೋಟರಿಗಳ ನಿಯಮಗಳು, 1956 ಹಾಗೂ ನಂತರದ 
ತಿದ್ದುಪಡಿ ನಿಯಮಗಳನ್ವಯ ಪರಿಶೀಲಿಸಿ, ನಿಯಮ 8(1)ರಲ್ಲಿ ಪ್ರದತ್ತವಾಗಿರುವ ಅಧಿಕಾರದನ್ವಯ ಶ್ರೀ ಪರಗೌಡ ಬಸಗೌಡ ಪಾಟೀಲ್‌, ವಕೀಲರು, ಸನ್‌ 
ಆಫ್‌ ಬಸಗೌಡ ಬಾಬಾಗೌಡ ಪಾಟೀಲ, ಅಂಬಾಭವಾನಿ ದೇವಸ್ಥಾನದ ಹತ್ತಿರ, ಅಥಣಿ-591304, ಬೆಳಗಾವಿ ಜಿಲ್ಲೆ ಇವರನ್ನು ವೃತ್ತಿ ಪ್ರಮಾಣ ಪತ್ರ 
ನೀಡಲಾದ ದಿನಾಂಕದಿಂದ ಐದು ವರ್ಷಗಳ ಅವಧಿಗೆ ಅಥಣಿ ಕಂದಾಯ ತಾಲ್ಲೂಕಿನ ನೋಟರಿಗಳನ್ನಾಗಿ ನೇಮಿಸಿದೆ. 


ಸದರಿ ವಕೀಲರು ಲೆಕ್ಕ ಶೀರ್ಷಿಕೆ 0070-ಇತರೆ ಆಡಳಿತಾತ್ಮಕ ಸೇವೆಗಳು-01-ನ್ಯಾಯ ಪರಿಪಾಲನೆ-501-0-ಇತರೆ ಸ್ವೀಕೃತಿಗಳು-06 ಇತರೆ 
ಬಾಬ್ತುಗಳಿಗೆ (0070-01-501-0-06) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ ರೂ. 1000-00 (ಒಂದು ಸಾವಿರಗಳು ಮಾತ್ರ) ಶುಲ್ಕವನ್ನು ಸರ್ಕಾರಿ 
ಖಜಾನೆಯಲ್ಲಿ ಜಮಾ ಮಾಡಿ ಆ ಬಗೆಗಿನ ಮೂಲ ಚಲನ್‌ ಮತ್ತು ಹುಟ್ಟದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ ನಂತರ 
ಅವರಿಗೆ ವೃತ್ತಿ ಪ್ರಮಾಣ ಪತ್ರ ನೀಡಲಾಗುವುದು. 

ವೃತ್ತಿ ಪ್ರಮಾಣ ಪತ್ರ ನೀಡಿದ ನಂತರ ಶ್ರೀಯುತರುಗಳ ಹೆಸರುಗಳನ್ನು ನೋಟರಿ ಅಧಿನಿಯಮ, 1952ರ ಕಲಂ 4ನೇ ಪ್ರಕರಣದಡಿ ಸರ್ಕಾರ 
ನಿರ್ವಹಿಸುತ್ತಿರುವ ಪಟ್ಟಿಯಲ್ಲಿ ನಮೂದಿಸಲಾಗುವುದು. 


ದಂ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


PR. 55 ಹೆಚ್‌.ಎಸ್‌. ಜಯರಾಮು 
5೦-25 ಸರ್ಕಾರದ ಅಧೀನ ಕಾರ್ಯದರ್ಶಿ(ಆಡಳಿತ-2), 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ವಿಷಯ : ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಕಂದಾಯ ತಾಲ್ಲೂಕಿನಲ್ಲಿ ತೆರವಾದ ಎರಡು ನೋಟರಿ ಹುದ್ದೆಗಳನ್ನು ತುಂಬುವ ಬಗ್ಗೆ. 


ಓದಲಾಗಿದೆ: [| ಸರ್ಕಾರದ ಪತ್ರ ಸಂಖ್ಯೆ: ಲಾ 126 ಎಲ್‌ಸಿಎಲ್‌ 2011, ದಿನಾಂಕ : 20-12-2012. 
2. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಬೆಳಗಾಂ ಜಿಲ್ಲೆ, ದಿನಾಂಕ : 06-02-2013. 
3. ಸರ್ಕಾರದ ಪತ್ರ ಸಂಖ್ಯೆ: ಲಾ 126 ಎಲ್‌ಸಿಎಲ್‌ 2011, ದಿನಾಂಕ : 18-06-2013. 
4. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಬೆಳಗಾಂ ಜಿಲ್ಲೆ, ದಿನಾಂಕ : 19-07-2013. 
5 


ನೋಟರಿಗಳ ತಿದ್ದುಪಡಿ ನಿಯಮಗಳು 2009ರ ಅಧಿಸೂಚನೆ ಸಂಖ್ಯೆ : ಜಿಎಸ್‌ಆರ್‌ 114ಎ) 
ದಿನಾಂಕ : 24-02-2009. 


೩೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ಭಾಗ೧ 





6. ಸಂದರ್ಶನ ಮಂಡಳಿ ರಚನೆ ಅಧಿಸೂಚನೆ ಸಂಖ್ಯೆ : ಲಾ 61 ಎಲ್‌ಸಿಎಲ್‌ 2009. 
ದಿನಾಂಕ : 24-07-2010 ಮತ್ತು ಲಾ 53 ಎಲ್‌ಸಿಎಲ್‌ 2013, ದಿನಾಂಕ : 23-07-2013. 

7. ಸಂದರ್ಶನ ಸೂಚನಾ ಪತ್ರ ಸಂಖ್ಯೆ : ಲಾ 126 ಎಲ್‌ಸಿಎಲ್‌ 2011, ದಿನಾಂಕ : 28-09-2013. 

ಪ್ರಸ್ತಾವನೆ : 
ಮೇಲೆ (1ರಲ್ಲಿ ಓದಲಾದ ಅರೆ ಸರ್ಕಾರದ ಪತ್ರದಲ್ಲಿ ಶ್ರೀ ಜೆ.ಎಸ್‌. ಅಮ್ಮಣ್ಣವರ, ನೋಟರಿ ಹಾಗೂ ಆರ್‌.ಬಿ. ಕಮತೆ, ನೋಟರಿ, ಚಿಕ್ಕೋಡಿ 

ಕಂದಾಯ ತಾಲ್ಲೂಕು ಇವರ ಮರಣ ಪ್ರಮಾಣ ಪತ್ರವನ್ನು ಒದಗಿಸುವುದರೊಂದಿಗೆ ಇವರ ನಿಧನದಿಂದ ತೆರವಾದ ಹುದ್ದೆಯನ್ನು ತುಂಬುವ ಅವಶ್ಯಕತೆ 
ಇದೆಯೇ ಎಂಬ ಬಗ್ಗೆ ವರದಿ ಕೋರಲಾಗಿದ್ದು, ಅದರಂತೆ, ಓದಲಾದ (2)ರ ಪ್ರಸ್ತಾವನೆಯಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಬೆಳಗಾಂ ಜಿಲ್ಲೆ 
ಇವರು ಸದರಿ ನಿಧನ ಹೊಂದಿರುವ ನೋಟರಿಯವರ ಮರಣ ಪ್ರಮಾಣ ಪತ್ರವನ್ನು ಒದಗಿಸುವುದರೊಂದಿಗೆ, ಅವರ ನಿಧನದಿಂದ ತೆರವಾದ ಹುದ್ದೆಯನ್ನು 
ತುಂಬುವ ಅವಶ್ಯಕತೆ ಇದೆಯೆಂದು ವರದಿ ನೀಡಿರುತ್ತಾರೆ. 


ಓದಲಾದ (3)ರ ಸರ್ಕಾರಿ ಪತ್ರದಲ್ಲಿ ಸದರಿ ಹುದ್ದೆಯನ್ನು ಭರ್ತಿ ಮಾಡಲು ಸ್ಥಳೀಯರಿಂದ ಅರ್ಜಿಗಳನ್ನು ಆಹ್ವಾನಿಸಿ ನೋಟರಿಗಳ 
ಅಧಿನಿಯಮ/ನಿಯಮಗಳು ಹಾಗೂ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತು ನಿಯಮಗಳು 1977ರ ನಿಯಮ 12 ರಡಿಯಲ್ಲಿ 
ಪರಿಶೀಲಿಸಿ ಸೂಕ್ತ ಪ್ರಸ್ತಾವನೆಯನ್ನು ಕಳುಹಿಸಿಕೊಡುವಂತೆ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಬೆಳಗಾಂ ಜಿಲ್ಲೆ ಇವರನ್ನು ದಿನಾಂಕ : 18-06-2013 
ರಂದು ಕೋರಲಾಗಿತ್ತು. 


ಅದರಂತೆ ಮೇಲೆ ಓದಲಾದ (4)ರಲ್ಲಿ ದಿನಾಂಕ 19-07-2013ರ ಪ್ರಸ್ತಾವನೆಯೊಂದಿಗೆ 04 ಜನರ ಮೆಮೋರಿಯಲ್ಸ್‌ಗಳನ್ನೊಳಗೊಂಡ 
ಪ್ರಸ್ತಾವನೆಯನ್ನು ಸಲ್ಲಿಸಿದ್ದರು. ಆ ಪ್ರಸ್ತಾವನೆಯನ್ನು ಮೇಲೆ ಓದಲಾದ (5)ರಲ್ಲಿ ನೋಟರಿಗಳ ತಿದ್ದುಪಡಿ ನಿಯಮಗಳು 2009ರನ್ವಯ ಕರ್ನಾಟಕ 
ರಾಜ್ಯದಿಂದ ನೋಟರಿಗಳ ನೇಮಕಕ್ಕಾಗಿ ಮೇಲೆ ಓದಲಾದ (6)ರ ಅಧಿಸೂಚನೆಗಳಲ್ಲಿ ರಚಿಸಲಾಗಿರುವ ಸಂದರ್ಶನ ಮಂಡಳಿಯ ಪರಿಶೀಲನೆಗೆ ಕಳುಹಿಸಿ 
ಎಲ್ಲಾ ಅಭ್ಯರ್ಥಿಗಳನ್ನು ಸಂದರ್ಶನ ಮಂಡಳಿಯ ಮುಂದೆ ಸಂದರ್ಶನಕ್ಕೆ ಹಾಜರಾಗುವಂತೆ ಮೇಲೆ ಓದಲಾದ (7)ರ ದಿನಾಂಕ : 28-09-2013 ರಲ್ಲಿ 
ಸಂದರ್ಶನ ಸೂಚನಾ ಪತ್ರದಲ್ಲಿ ಸೂಚಿಸಲಾಗಿತ್ತು. ಅದರಂತೆ, ಸಂದರ್ಶನ ಮಂಡಳಿಯು ಸಂದರ್ಶನ ನಡೆಸಿ ವರದಿ ಸಲ್ಲಿಸಿದೆ. 


ಸಂದರ್ಶನ ಮಂಡಳಿಯ ಶಿಫಾರಸ್ಸನ್ನು ಸರ್ಕಾರವು ಪರಿಗಣಿಸಿದೆ. ಅದರಂತೆ ಈ ಆದೇಶ. 
ಸರ್ಕಾರಿ ಆದೇಶ ಸಂಖ್ಯೆ : ಲಾ 126 ಎಲ್‌ಸಿಎಲ್‌ 2011, ಬೆಂಗಳೂರು, ದಿನಾಂಕ : 31-12-2013 


ನೋಟರಿಗಳ ಅಧಿನಿಯಮ, 1952 ಹಾಗೂ ಇದರ ಅಡಿಯಲ್ಲಿ ರಚಿಸಲಾಗಿರುವ ನೋಟರಿಗಳ ನಿಯಮಗಳು, 1956 ಹಾಗೂ ನಂತರದ 
ತಿದ್ದುಪಡಿ ನಿಯಮಗಳನ್ವಯ ಪರಿಶೀಲಿಸಿ, ನಿಯಮ 8(1ರಲ್ಲಿ ಪ್ರದತ್ತವಾಗಿರುವ ಅಧಿಕಾರದನ್ವಯ ಶ್ರೀ ವಿನೋದ್‌ ಬೈರೇಗೌಡ ಪಾಟೀಲ್‌, ವಕೀಲರು, ಸನ್‌ 
ಆಫ್‌ ಬೈರೇಗೌಡ, ರತ್ನ ನಿವಾಸ್‌, ಇಂದಿರಾ ನಗರ, ಚಿಕ್ಕೋಡಿ ತಾಲ್ಲೂಕು-591201, ಬೆಳಗಾವಿ ಜಿಲ್ಲೆ ಮತ್ತು ಶ್ರೀ ಕೋಟೆಪ್ಪಗೋಳ ದುಂಡಪ್ಪ ರಾಮಪ್ಪ, 
ವಕೀಲರು, ಸನ್‌ ಆಫ್‌ ಕೋಟಪ್ಪಗೋಳ ರಾಮಪ್ಪ ಹನುಮಂತ, ನಾಗರಮುನ್ನೋಳಿ, ಚಿಕ್ಕೋಡಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ-591 222 ಇವರುಗಳನ್ನು ವೃತ್ತಿ 
ಪ್ರಮಾಣ ಪತ್ರ ನೀಡಲಾದ ದಿನಾಂಕದಿಂದ ಐದು ವರ್ಷಗಳ ಅವಧಿಗೆ ಚಿಕ್ಕೋಡಿ ಕಂದಾಯ ತಾಲ್ಲೂಕಿನ ನೋಟರಿಗಳನ್ನಾಗಿ ನೇಮಿಸಿದೆ. 


ಸದರಿ ವಕೀಲರು ಲೆಕ್ಕ ಶೀರ್ಷಿಕೆ 0070-ಇತರೆ ಆಡಳಿತಾತ್ಮಕ ಸೇವೆಗಳು-01-ನ್ಯಾಯ ಪರಿಪಾಲನೆ-501-0-ಇತರೆ ಸ್ವೀಕೃತಿಗಳು-06 ಇತರೆ 
ಬಾಬ್ತುಗಳಿಗೆ (0070-01-501-0-06) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ ರೂ. 1000-00 (ಒಂದು ಸಾವಿರಗಳು ಮಾತ್ರ) ಶುಲ್ಕವನ್ನು ಸರ್ಕಾರಿ 
ಖಜಾನೆಯಲ್ಲಿ ಜಮಾ ಮಾಡಿ ಆ ಬಗೆಗಿನ ಮೂಲ ಚಲನ್‌ ಮತ್ತು ಹುಟ್ಟಿದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ ನಂತರ 
ಅವರಿಗೆ ವೃತ್ತಿ ಪ್ರಮಾಣ ಪತ್ರ ನೀಡಲಾಗುವುದು. 


ವೃತ್ತಿ ಪ್ರಮಾಣ ಪತ್ರ ನೀಡಿದ ನಂತರ ಶ್ರೀಯುತರುಗಳ ಹೆಸರುಗಳನ್ನು ನೋಟರಿ ಅಧಿನಿಯಮ, 1952ರ ಕಲಂ 4ನೇ ಪ್ರಕರಣದಡಿ ಸರ್ಕಾರ 
ನಿರ್ವಹಿಸುತ್ತಿರುವ ಪಟ್ಟಿಯಲ್ಲಿ ನಮೂದಿಸಲಾಗುವುದು. 


ದಂ ಲ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR. 56 ಹೆಚ್‌.ಎಸ್‌. ಜಯರಾಮು 
5೦-25 ಸರ್ಕಾರದ ಅಧೀನ ಕಾರ್ಯದರ್ಶಿ(ಆಡಳಿತ-2), 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 


ವಿಷಯ : ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಕಂದಾಯ ತಾಲ್ಲೂಕಿಗೆ ಒಂದು ನೋಟರಿ ಹುದ್ದೆ ತುಂಬುವ ಬಗ್ಗೆ 
(ಶ್ರೀ ಎನ್‌.ಎನ್‌. ನಾಯ್ಕ ರವರ ನಿಧನದಿಂದ ತೆರವಾದ ಹುದ್ದೆ). 
ಓದಲಾಗಿದೆ : 1. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಉತ್ತರ ಕನ್ನಡ ಜಿಲ್ಲೆ. ದಿನಾಂಕ : 16-09-2011. 
2. ಸರ್ಕಾರದ ಪತ್ರ ಸಂಖ್ಯೆ : ಲಾ 163 ಎಲ್‌ಸಿಎಲ್‌ 2010, ದಿನಾಂಕ : 21-10-2011, 07-07-2012 ಮತ್ತು 
03-08-2012, 
3. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಉತ್ತರ ಕನ್ನಡ ಜಿಲ್ಲೆ, ದಿನಾಂಕ : 28-07-2012. 
4. ನೋಟರಿಗಳ ತಿದ್ದುಪಡಿ ನಿಯಮಗಳು 2009ರ ಅಧಿಸೂಚನೆ ಸಂಖ್ಯೆ : ಜಿಎಸ್‌ಆರ್‌ 104ಎ) 


ದಿನಾಂಕ : 24-02-2009. 


5. ಸಂದರ್ಶನ ಮಂಡಳಿ ರಚನೆ ಅಧಿಸೂಚನೆ ಸಂಖ್ಯೆ: ಲಾ 61 ಎಲ್‌ಸಿಎಲ್‌ 2009. ದಿನಾಂಕ : 24-07-2010 
ಮತ್ತು ಲಾ 53 ಎಲ್‌ಸಿಎಲ್‌ 2013, ದಿನಾಂಕ : 23-07-2013. 


6. ಸಂದರ್ಶನ ಸೂಚನಾ ಪತ್ರ ಸಂಖ್ಯೆ : ಲಾ 163 ಎಲ್‌ಸಿಎಲ್‌ 2010, ದಿನಾಂಕ : 28-09-2013. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೬, ೨೦೧೪ ೩೮೧ 





ಪ್ರಸ್ತಾವನೆ : 

ಮೇಲೆ ಓದಲಾದ (1ರಲ್ಲಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಉತ್ತರ ಕನ್ನಡ ಜಿಲ್ಲೆ, ಕಾರವಾರ ಇವರು ತಮ್ಮ ಪ್ರಸ್ತಾವನೆಯಲ್ಲಿ 
ಶ್ರೀ ಎನ್‌.ಎನ್‌. ನಾಯ್ಕ ಇವರ ಮರಣ ಪ್ರಮಾಣ ಪತ್ರವನ್ನು ಒದಗಿಸುವುದರೊಂದಿಗೆ ಅವರ ನಿಧನದಿಂದ ತೆರವಾದ ಹುದ್ದೆಯನ್ನು ತುಂಬುವ ಅವಶ್ಯಕತೆ 
ಇದೆಯೆಂದು ವರದಿ ನೀಡಿರುತ್ತಾರೆ. ಅದರಂತೆ, ಓದಲಾದ (2)ರ ಸರ್ಕಾರಿ ಪತ್ರಗಳು ದಿನಾಂಕ : 21-10-2011 ಮತ್ತು 07-07-2012 ಹಾಗೂ ಅರೆ 
ಸರ್ಕಾರಿ ಪತ್ರಗಳಲ್ಲಿ ಸದರಿ ಹುದ್ದೆಯನ್ನು ಭರ್ತಿ ಮಾಡಲು ಸ್ಥಳೀಯರಿಂದ ಅರ್ಜಿಗಳನ್ನು ಆಹ್ವಾನಿಸಿ ನೋಟರಿಗಳ ಅಧಿನಿಯಮ/ನಿಯಮಗಳು ಹಾಗೂ 
ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತು ನಿಯಮಗಳು 1977ರ ನಿಯಮ 12 ರಡಿಯಲ್ಲಿ ಪರಿಶೀಲಿಸಿ ಸೂಕ್ತ ಪ್ರಸ್ತಾವನೆಯನ್ನು 
ಕಳುಹಿಸಿಕೊಡುವಂತೆ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಉತ್ತರ ಕನ್ನಡ ಜಿಲ್ಲೆ ಇವರನ್ನು ಕೋರಲಾಗಿತ್ತು. 


ಅದರಂತೆ ಮೇಲೆ ಓದಲಾದ (3)ರಲ್ಲಿ ದಿನಾಂಕ 28-07-2012ರ ಪ್ರಸ್ತಾವನೆಯೊಂದಿಗೆ 10 ಜನರ ಮೆಮೋರಿಯಲ್ಸ್‌ಗಳನ್ನೊಳಗೊಂಡ 
ಪ್ರಸ್ತಾವನೆಯನ್ನು ಸಲ್ಲಿಸಿದ್ದರು. ಆ ಪ್ರಸ್ತಾವನೆಯನ್ನು ಮೇಲೆ ಓದಲಾದ (4)ರಲ್ಲಿ ನೋಟರಿಗಳ ತಿದ್ದುಪಡಿ ನಿಯಮಗಳು 2009ರನ್ವಯ ಕರ್ನಾಟಕ 
ರಾಜ್ಯದಿಂದ ನೋಟರಿಗಳ ನೇಮಕಕ್ಕಾಗಿ ಮೇಲೆ ಓದಲಾದ (5)ರ ಅಧಿಸೂಚನೆಗಳಲ್ಲಿ ರಚಿಸಲಾಗಿರುವ ಸಂದರ್ಶನ ಮಂಡಳಿಯ ಪರಿಶೀಲನೆಗೆ ಕಳುಹಿಸಿ 
ಎಲ್ಲಾ ಅಭ್ಯರ್ಥಿಗಳನ್ನು ಸಂದರ್ಶನ ಮಂಡಳಿಯ ಮುಂದೆ ಸಂದರ್ಶನಕ್ಕೆ ಹಾಜರಾಗುವಂತೆ ಮೇಲೆ ಓದಲಾದ (6)ರ ದಿನಾಂಕ : 28-09-2013 ರಲ್ಲಿ 
ಸಂದರ್ಶನ ಸೂಚನಾ ಪತ್ರದಲ್ಲಿ ಸೂಚಿಸಲಾಗಿತ್ತು. ಅದರಂತೆ, ಸಂದರ್ಶನ ಮಂಡಳಿಯು ಸಂದರ್ಶನ ನಡೆಸಿ ವರದಿ ಸಲ್ಲಿಸಿದೆ. 


ಸಂದರ್ಶನ ಮಂಡಳಿಯ ಶಿಫಾರಸ್ಸನ್ನು ಸರ್ಕಾರವು ಪರಿಗಣಿಸಿದೆ. ಅದರಂತೆ ಈ ಆದೇಶ. 
ಸರ್ಕಾರಿ ಆದೇಶ ಸಂಖ್ಯೆ : ಲಾ 163 ಎಲ್‌ಸಿಎಲ್‌ 2010, ಬೆಂಗಳೂರು, ದಿನಾಂಕ : 07-01-2014 


ನೋಟರಿಗಳ ಅಧಿನಿಯಮ, 1952 ಹಾಗೂ ಇದರ ಅಡಿಯಲ್ಲಿ ರಚಿಸಲಾಗಿರುವ ನೋಟರಿಗಳ ನಿಯಮಗಳು, 1956 ಹಾಗೂ ನಂತರದ 
ತಿದ್ದುಪಡಿ ನಿಯಮಗಳನ್ವಯ ಪರಿಶೀಲಿಸಿ, ನಿಯಮ 8(1)ರಲ್ಲಿ ಪ್ರದತ್ತವಾಗಿರುವ ಅಧಿಕಾರದನ್ವಯ ಶ್ರೀ ನಾಗರಾಜ್‌ ಮಂಜುನಾಥ್‌ ಹೆಗಡೆ, ವಕೀಲರು, ಸನ್‌ 
ಆಫ್‌ ಶ್ರೀ ಮಂಜುನಾಥ್‌ ಹೆಗಡೆ, ಮಾರುಕೇರಿ ಅಂಚೆ, ಭಟ್ಕಳ ತಾಲ್ಲೂಕು, ಕಾರವಾರ ಜಿಲ್ಲೆ ಇವರನ್ನು ವೃತ್ತಿ ಪ್ರಮಾಣ ಪತ್ರ ನೀಡಲಾದ ದಿನಾಂಕದಿಂದ 
ಐದು ವರ್ಷಗಳ ಅವಧಿಗೆ ಭಟ್ಕಳ ಕಂದಾಯ ತಾಲ್ಲೂಕಿನ ನೋಟರಿಗಳನ್ನಾಗಿ ನೇಮಿಸಿದೆ. 


ಸದರಿ ವಕೀಲರು ಲೆಕ್ಕ ಶೀರ್ಷಿಕೆ 0070-ಇತರೆ ಆಡಳಿತಾತ್ಮಕ ಸೇವೆಗಳು-01-ನ್ಯಾಯ ಪರಿಪಾಲನೆ-501-0-ಇತರೆ ಸ್ವೀಕೃತಿಗಳು-06 ಇತರೆ 
ಬಾಬ್ತುಗಳಿಗೆ (0070-01-501-0-06) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ ರೂ. 1000-00 (ಒಂದು ಸಾವಿರಗಳು ಮಾತ್ರ) ಶುಲ್ಕವನ್ನು ಸರ್ಕಾರಿ 
ಖಜಾನೆಯಲ್ಲಿ ಜಮಾ ಮಾಡಿ ಆ ಬಗೆಗಿನ ಮೂಲ ಚಲನ್‌ ಮತ್ತು ಹುಟ್ಟದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ ನಂತರ 
ಅವರಿಗೆ ವೃತ್ತಿ ಪ್ರಮಾಣ ಪತ್ರ ನೀಡಲಾಗುವುದು. 


ವೃತ್ತಿ ಪ್ರಮಾಣ ಪತ್ರ ನೀಡಿದ ನಂತರ ಶ್ರೀಯುತರುಗಳ ಹೆಸರುಗಳನ್ನು ನೋಟರಿ ಅಧಿನಿಯಮ, 1952ರ ಕಲಂ 4ನೇ ಪ್ರಕರಣದಡಿ ಸರ್ಕಾರ 


ಮು 


ನಿರ್ವಹಿಸುತ್ತಿರುವ ಪಟಿಯಲ್ಲಿ ನಮೂದಿಸಲಾಗುವುದು. 


ದಂ ಟಿ ಕಿ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


PR. 57 ಹೆಚ್‌.ಎಸ್‌. ಜಯರಾಮು 
5೦-೨5 ಸರ್ಕಾರದ ಅಧೀನ ಕಾರ್ಯದರ್ಶಿ(ಆಡಳಿತ-2), 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 
ವಸತಿ ಸಚಿವಾಲಯ 

ವಿಷಯ: ಕರ್ನಾಟಕ ಧಾರಣೀಯ (ಗಿ110168019) ವಸತಿ ನೀತಿ-2013 ಅನ್ನು ರೂಪಿಸುವ ಕುರಿತು. 
ಪ್ರಸ್ತಾವನೆ: 

ಮನುಷ್ಯನಿಗೆ ಅನ್ನ ಮತ್ತು ಬಟ್ಟೆಯ ತರುವಾಯ ವಸತಿಯು ಮೂಲಭೂತ ಅಗತ್ಯವಾಗಿರುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ಸ್ವಂತ 
ಮನೆಯನ್ನು ಹೊಂದುವ ಕನಸನ್ನು ಹೊಂದಿರುತ್ತಾನೆ ಮತ್ತು ಈ ಕನಸನ್ನು ನನಸು ಮಾಡಿಕೊಳ್ಳಲು ಎಲ್ಲಾ ಪ್ರಯತ್ನಗಳನ್ನು ಮಾಡುತ್ತಾನೆ. ಜನತೆಯ 
ಆಶೋತ್ತರಗಳನ್ನು ಗ್ರಹಿಸಿ, ಕರ್ನಾಟಕ ಸರ್ಕಾರವು ಭಾರತ ಸರ್ಕಾರದ ನೆರವಿನೊಂದಿಗೆ ವಸತಿ ವಲಯಕ್ಕೆ ಅತಿ ಹೆಚ್ಚಿನ ಆದ್ಯತೆಯನ್ನು ನೀಡಿರುತ್ತದೆ. 
ನಿವೇಶನದ ಬೆಲೆಯಲ್ಲಿ ಅತಿಯಾದ ಹೆಚ್ಚಳವು ಶ್ರೀಸಾಮಾನ್ಯನ ಕನಸನ್ನು ನನಸು ಮಾಡಿಕೊಳ್ಳುವಲ್ಲಿ ಒಂದು ತಡೆಗೋಡೆಯಾಗಿರುತ್ತದೆ. ವಸತಿರಹಿತ ಜನರ 
ಸಂಖ್ಯೆಯ ಅಪಾಯಕಾರಿ ಏರಿಕೆಯು, ಸರ್ಕಾರವು ವಾಸ್ತವದಲ್ಲಿ ಧಾರಣೀಯ (ಗಿ10/6೩016) ಮನೆಗಳು ಲಭ್ಯವಾಗುವಂತೆ ಮಾಡಲು ಕ್ರಮ ಕೈಗೊಳ್ಳುವಂತೆ 
ಮಾಡಿದೆ. ಕರ್ನಾಟಕದ ನಗರ ಪ್ರದೇಶಗಳಲ್ಲಿ ಮನೆಗಳ ಲಭ್ಯತೆ ಮತ್ತು ಅವುಗಳಿಗಾಗಿನ ಬೇಡಿಕೆಯ ನಡುವೆ ಅಗಾಧವಾದ ಅಂತರವಿರುತ್ತದೆ. ಆರ್ಥಿಕವಾಗಿ 
ದುರ್ಬಲ ವರ್ಗ (ಇಡಬ್ಲ್ಯೂಎಸ್‌) ಹಾಗೂ ಕಡಿಮೆ ಆದಾಯದ ಗುಂಪಿಗೆ (ಎಲ್‌ಐಜಿ) ಸೇರಿದ ಜನರಿಗೆ ನಿವೇಶನ, ಕಟ್ಟಡ ಸಾಮಗ್ರಿಗಳು ಹಾಗೂ 
ಕೆಲಸಗಾರರ ವೆಚ್ಚದಲ್ಲಿ ಉಂಟಾದ ಏರಿಕೆಯು ಬಲವಾದ ಹೊಡೆತವಾಗಿದೆ. ಧಾರಣೀಯ (ಗ110(68019) ವಸತಿಯ ಕೊರತೆಯು ಸರ್ಕಾರಕ್ಕೆ ಒಂದು ಪ್ರಮುಖ 
ಸವಾಲಾಗಿದೆ. ಹಾಗಾಗಿ ಈ ಸಮಸ್ಯೆಯನ್ನು ನಿಭಾಯಿಸಲು ಸರ್ಕಾರವು ಪೂರ್ವಸಿದ್ಧತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತದೆ. 

ಈ ಹಿನ್ನೆಲೆಯಲ್ಲಿ, ಹೊಸ ವಸತಿ ನೀತಿಯಡಿಯಲ್ಲಿ ಕಡಿಮೆ ಆದಾಯದ ಜನಸಮೂಹಕ್ಕೆ ಅನುಕೂಲವಾಗುವ ವಸತಿ ಯೋಜನೆಯನ್ನು 
ಅನುಷ್ಠಾನಗೊಳಿಸಲು ಯೋಜಿಸಲಾಗಿದೆ. ಈ ಮೇರೆಗೆ ಏಪ್ರಿಲ್‌ 2009 ಭಾರತ ಸರ್ಕಾರದ ಮಾರ್ಗಸೂಚಿಗಳು ಹಾಗೂ 2013ರ ಸೆಪ್ಟೆಂಬರ್‌ನಲ್ಲಿನ 
ಸೂತ್ರಗಳಿಗನುಸಾರ ವಿಶೇಷವಾಗಿ ಆರ್ಥಿಕವಾಗಿ ದುರ್ಬಲ ವರ್ಗ(ಇಡಬ್ಲ್ಯೂಎಸ್‌) ಹಾಗೂ ಕಡಿಮೆ ಆದಾಯದ ಗುಂಪಿನ (ಎಲ್‌ಐಜಿ) ಪ್ರವರ್ಗಗಳಿಗಾಗಿ 
ಧಾರಣೀಯ (Affordable) ವಸತಿ ಸಮುಚ್ಚಯವನ್ನು ಹೆಚ್ಚಿಸುವ ಧಾರಣೀಯ (Affordable) ವಸತಿ ನೀತಿಯನ್ನು ರೂಪಿಸಲು ಉದ್ದೇಶಿಸಿದೆ. ಈ 
ಕಾರ್ಯನೀತಿಯು ಎಲ್ಲರೂ ವಸತಿ ಹೊಂದುವ ಗುರಿಯನ್ನು ಸಾಕಾರಗೊಳಿಸಲು ವಿವಿಧ ಸರ್ಕಾರಿ, ಖಾಸಗಿ ಸಹಭಾಗಿತ್ವಗಳ ಮಾದರಿಗಳನ್ನು ಉತ್ತೇಜಿಸಿ, 
ರಾಷ್ಟ್ರೀಯ ನಗರ ವಸತಿ ಮತ್ತು ವಾಸಸ್ಥಳ ಕಾರ್ಯನೀತಿ (NUHHP) 2007ರಲ್ಲಿ ಯೋಜಿಸಲಾದ ವಿಧಾನವನ್ನು ಕಾರ್ಯಗತಗೊಳಿಸಲು ನೆರವಾಗುವುದು. 
ನಗರ ವಲಯದಲ್ಲಿ ವಸತಿ ಕೊರತೆಯು ತೀವ್ರವಾಗಿದೆ. ಇಡಬ್ಲ್ಯೂಎಸ್‌/ಎಲ್‌ಐಜಿ ಪ್ರವರ್ಗದಲ್ಲಿ ಇದು ಇನ್ನಷ್ಟು ಹೆಚ್ಚಾಗಿದೆ. ಆದುದರಿಂದ, ರಾಜ್ಯ ಸರ್ಕಾರದ 
ಕಾರ್ಯಭಾರ ಹಾಗೂ ಮಧ್ದಪವೇಶವು ಅತ್ಯಂತ ಪ್ರಮುಖವಾಗಿರುತ್ತದೆ. 


ಚು 


೩೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ಭಾಗ೧ 





ಆದುದರಿಂದ, ವಸತಿ ಕೊರತೆಯನ್ನು ನೀಗಿಸಲು ಸರ್ಕಾರಿ ಏಜೆನ್ಸಿಗಳೊ೦ದಿಗೆ ಕಾರ್ಯನಿರ್ವಹಿಸಲು ಸೂಕ್ತ ಪ್ರೋತ್ಸಾಹಗಳನ್ನು ನೀಡುವ ಮೂಲಕ 
ಖಾಸಗಿ ಡೆವಲಪರ್‌ಗಳನ್ನು ಆಹ್ವಾನಿಸಲು ಉದ್ದೇಶಿಸಲಾಗಿದೆ. ಪ್ರೋತ್ಸಾಹಕಗಳ ವಿವಿಧ ಬಗೆಗಳು ಹಾಗೂ ಶೀಘ್ರವಾಗಿ ಅನುಮೋದನೆ ಪ್ರಕ್ರಿಯೆಯಿಂದಾಗಿ ಈ 
ವಲಯಕ್ಕೆ ಖಾಸಗಿ ಹೂಡಿಕೆಗಳನ್ನು ಆಕರ್ಷಿಸಲಾಗುವುದು. ಇದು ಬೇಡಿಕೆ ಹಾಗೂ ಪೂರೈಕೆ ನಡುವಿನ ಅಂತರವನ್ನು ಕಡಿಮೆ ಮಾಡಬಹುದಾಗಿದ್ದು, 
ಇದರಿಂದಾಗಿ ವಸತಿ ರಹಿತ ಜನರಿಗೆ ಮುಂದಿನ ವರ್ಷಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ವಸತಿಗಳನ್ನು ಒದಗಿಸಬಹುದು. ಇಡಬ್ಲ್ಯೂಎಸ್‌/ಎಲ್‌ಐಜಿ ಪ್ರವರ್ಗದ 
ಜನರಿಗೆ ಮನೆಗಳನ್ನು ಒದಗಿಸುವಲ್ಲಿ ಅತಿ ಕಡಿಮೆ ಸ್ಟ್ಯಾಂಪ್‌ ಸುಂಕವನ್ನು ವಿಧಿಸಿ ಪ್ರೋತ್ಸಾಹವನ್ನು ನೀಡಲು ಕರ್ನಾಟಕ ಸರ್ಕಾರವು ಉದ್ದೇಶಿಸಿರುತ್ತದೆ. ಇದು 
ಮನೆಗಳ ವೆಚ್ಚವನ್ನು ಇಳಿಸುವಲ್ಲಿ ಸಹಕಾರಿಯಾಗುತ್ತದೆ ಮತ್ತು ಈ ವಲಯದಲ್ಲಿ ಅಭಿವೃದ್ಧಿಯ ಹೆಜ್ಜೆಯನ್ನು ತ್ವರಿತಗೊಳಿಸುವುದಾಗಿರುತ್ತದೆ. ಧಾರಣೀಯ 
(Affordable) ವಸತಿಯ ಗುರಿಯನ್ನು ಸಾಕಾರಗೊಳಿಸಲು ನಗರಾಭಿವೃದ್ಧಿ ಪ್ರಾಧಿಕಾರಗಳನ್ನು ಒಳಗೊಂಡಂತೆ ಖಾಸಗಿ ವಲಯ, ಸಹಕಾರಿ ವಲಯ, ಆರ್ಥಿಕ 
ಸೇವೆಗಳ ವಲಯವು ಸೇರಿದಂತೆ ಸಾರ್ವಜನಿಕ-ಖಾಸಗಿ ಸಹಭಾಗಿತ್ವದ ವಿವಿಧ ಬಗೆಗಳನ್ನು ಉತ್ತೇಜಿಸುವುದು ಇದರ ಗುರಿಯಾಗಿರುತ್ತದೆ. ಇದು ನಿರ್ಮಾಣ 
ಕೆಲಸಗಾರರನ್ನೂ ಒಳಗೊಂಡಂತೆ ನಗರದ ಬಡವರಿಗೆ ಉದ್ಯೋಗವನ್ನು ಸೃಜಿಸಲು ಸಹಾಯಕವಾಗುತ್ತದೆ ಹಾಗೂ ಇತರೆ ವಲಯಗಳಲ್ಲೂ ಸಹ 
ಬೆಳವಣಿಗೆಯನ್ನು ಉಂಟುಮಾಡುತ್ತದೆ. ಧಾರಣೀಯ ವಸತಿಯನ್ನು ಉತ್ತೇಜಿಸಲು ಭಾರತ ಸರ್ಕಾರ ರಚಿಸಿದ ಟಾಸ್ಕ್‌ ಫೋರ್ಸ್‌, ರಾಷ್ಟ್ರೀಯ ಕಟ್ಟಡ 
ಸಂಹಿತೆಯ ಅನುಸಾರವಾಗಿ ವಾಸಯೋಗ್ಯ ಇಡಬ್ಲ್ಯೂಎಸ್‌/ಎಲ್‌ಐಜಿ ಯವರಿಗೆ ವಾಸದ ಮನೆಗಳ ಕನಿಷ್ಠ ವಿಸ್ತೀರ್ಣವನ್ನು ಶಿಫಾರಸ್ಸು ಮಾಡಿದ್ದು, ಇದು 
ಧಾರಣೀಯ (A1ಂrdಡb।) ವಸತಿಯನ್ನು ವೃದ್ಧಿಸುತ್ತದೆ. 

ಭಾರತ ಸರ್ಕಾರವು ಹೊರಡಿಸಿದ ಮಾರ್ಗಸೂಚಿಗಳಿಗನುಗುಣವಾಗಿ ಇಡಬ್ಲ್ಯೂಎಸ್‌ ಹಾಗೂ ಎಲ್‌ಐಜಿ ಪ್ರವರ್ಗಗಳಿಗಾಗಿ ಗರಿಷ್ಠ ಕುಟುಂಬದ 
ಆದಾಯವು ಕ್ರಮವಾಗಿ ತಿಂಗಳಿಗೆ 8,000/-ರೂಪಾಯಿಗಳು ಮತ್ತು 16,000/-ರೂಪಾಯಿಗಳು. ಆದಾಗ್ಯೂ ಇಡಬ್ಲ್ಯೂಎಸ್‌/ಎಲ್‌ಐಜಿ ಅಡಿಯಲ್ಲಿ ಬರುವ 
ಅನೇಕ ಕುಟುಂಬಗಳು ನಿಯಮಿತ ಮಾಸಿಕ ಆದಾಯವನ್ನು ಹೊಂದಿಲ್ಲವೆಂಬ ಅಂಶವನ್ನು ಪರಿಗಣಿಸಿ ಇಡಬ್ಲ್ಯೂಎಸ್‌ಗಳಿಗೆ ರೂ.1.00ಲಕ್ಷಗಳ ಮತ್ತು 
ಎಲ್‌ಐಜಿಗಳಿಗೆ ರೂ.2.00ಲಕ್ಷಗಳ ವಾರ್ಷಿಕ ಆದಾಯವನ್ನು ನಿಗದಿಪಡಿಸಲಾಗಿದೆ. ಬೆ೦ಗಳೂರು ಮೆಟ್ರೋಪಾಲಿಟನ್‌ ವ್ಯಾಪ್ತಿಯಲ್ಲಿ ಬರುವ ಪ್ರದೇಶಗಳಲ್ಲಿ 
ಇಡಬ್ರ್ಯೂಎಸ್‌ ಮತ್ತು ಎಲ್‌ಐಜಿ ಪ್ರವರ್ಗಗಳಿಗೆ ನಿಗದಿಪಡಿಸಿದ ಮಿತಿಗಳನ್ನು ವಾರ್ಷಿಕವಾಗಿ ಗರಿಷ್ಠ ಶೇ.20ರಷ್ಟು ಹೆಚ್ಚಿಸಲು ಪರಿಗಣಿಸಬಹುದು. ಧಾರಣೀಯ 
(Affordable) ವಸತಿ ಪದವು ಇಡಬ್ಲ್ಯೂಎಸ್‌ ಮತ್ತು ಎಲ್‌ಐಜಿ ಪ್ರವರ್ಗದ ಜನರಿಗೆ ನ್ಯಾಯಯುತ ಬೆಲೆಗಳಲ್ಲಿ ವಸತಿಗಳು ದೊರೆಯುವುದನ್ನು ಸೂಚಿಸುತ್ತದೆ. 
ಬಡತನ ರೇಖೆಗಿಂತ ಕೆಳಗಿರುವ (ಬಿಪಿಎಲ್‌) ಕುಟುಂಬಗಳಿಗೆ ವಸತಿಗಳನ್ನು ಒದಗಿಸುವ ಕಾರ್ಯದಲ್ಲಿ ನಮ್ಮ ರಾಜ್ಯವು ಮುಂಚೂಣಿಯಲ್ಲಿದೆ. ಹೆಚ್ಚಿನ 
ಸಂಖ್ಯೆಯ ಎಲ್‌ಐಜಿ ಕುಟುಂಬಗಳಿಗೂ ಸಹ ವಸತಿಗಳ ಅಗತ್ಯವಿರುತ್ತದೆ. ಸಮಾಜದ ಎಲ್ಲಾ ವರ್ಗಗಳಿಗೂ ಧಾರಣೀಯ (ಗಿ100೫16) ಬೆಲೆಗಳಲ್ಲಿ 
ನಿವೇಶನ, ಮನೆ ಮತ್ತು ಸೇವೆಗಳನ್ನು ನ್ಯಾಯಯುತವಾಗಿ ಒದಗಿಸುವುದನ್ನೂ ಖಚಿತಪಡಿಸುವುದು ಇದರ ಮೂಲ ಪರಿಕಲ್ಲನೆಯಾಗಿರುತ್ತದೆ. ಕರ್ನಾಟಕ 
ಸರ್ಕಾರವು ಹೊಸ ಕೊಳಚೆ ಪ್ರದೇಶಗಳು ಸೃಷ್ಟಿಯಾಗುವ ಅಥವಾ ಸರ್ಕಾರಿ ಜಾಗಗಳಲ್ಲಿ ಕಾನೂನುಬಾಹಿರ ನಿರ್ಮಾಣಗಳಿಗೆ ಕಾರಣವಾಗಬಹುದಾದಂತಹ 
ನಗರದ ಬಡವರಿಗೆ ತಲುಪಲಾಗದ ವಸತಿ ನಿವೇಶನಗಳು ಮತ್ತು ವಸತಿಗಳ ಕೊರತೆಯನ್ನು ನೀಗಿಸಲು ಧಾರಣೀಯ (10168019) ವಸತಿಯ ಬಗೆಗೆ ಒಂದು 
ನೀತಿಯನ್ನು ರೂಪಿಸಲು ತೀರ್ಮಾನಿಸಿ, ಸದರಿ ನೀತಿಯನ್ನು ಅನುಷ್ಠಾನಗೊಳಿಸುವ ಬಗ್ಗೆ ಆರ್ಥಿಕ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ, ಇಂಧನ ಇಲಾಖೆ, 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ, ಕಂದಾಯ ಇಲಾಖೆ, ಕಾರ್ಮಿಕ ಇಲಾಖೆ, ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ, ಮೂಲ 
ಸೌಲಭ್ಯ ಅಭಿವೃದ್ಧಿ ಇಲಾಖೆ ಮತ್ತು ಅಗ್ನಿಶಾಮಕ ಇಲಾಖೆಗಳ ಅಭಿಪ್ರಾಯಗಳನ್ನು ಪಡೆದು, ಸದರಿ ಇಲಾಖೆಗಳು ವ್ಯಕ್ತಪಡಿಸಿದ ಅಭಿಪ್ರಾಯಗಳನ್ನು 
ಉದ್ದೇಶಿತ ನೀತಿಯಲ್ಲಿ ಕಾರ್ಯಸಾಧ್ಯವಿರುವಷ್ಟು ಅಳವಡಿಸಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ, ಈ ಕೆಳಗಿನಂತೆ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ ವಇ 49 ಕಗೃಮಂ 2013, ಬೆಂಗಳೂರು, ದಿನಾಂಕ:28-10-2013. 


ಮೇಲಿನ ಪ್ರಸ್ತಾವನೆಯ ಹಿನ್ನೆಲೆಯಲ್ಲಿ, ಕರ್ನಾಟಕದ ಧಾರಣೀಯ (ಗಿ!1016೩019) ವಸತಿ ನೀತಿ-2013ನ್ನು ಅನುಬಂಧದಲ್ಲಿ ತಿಳಿಸಿರುವಂತೆ 
ರೂಪಿಸಲಾಗಿದೆ. ಸದರಿ ನೀತಿಯನ್ನು ತಕ್ಷಣದಿ೦ದ ಜಾರಿಗೆ ಬರುವಂತೆ ಅನುಷ್ಠಾನಗೊಳಿಸಲು ಆದೇಶಿಸಿದೆ. 
ಈ ನೀತಿಯ ಪ್ರಕಾರ ಸಂಬಂಧಪಟ್ಟ ಇಲಾಖೆಗಳು ಸೂಕ್ತ ಆದೇಶಗಳನ್ನು ಹಾಗೂ ಅವಶ್ಯವಿದ್ದಕಡೆ ಇಲಾಖೆಯ ನಿಯಮ,ಕಾಯ್ದೆ/ ವಿಧೇಯಕಗಳಿಗೆ 
ಸೂಕ್ತ ತಿದ್ದುಪಡಿಗಳನ್ನು ತರತಕ್ಕದ್ದು. 

ಈ ವಸತಿ ನೀತಿಯಲ್ಲಿ ಪ್ರಸ್ತಾಪಿಸಿರುವ ಆರ್ಥಿಕೇತರ ಪ್ರೋತ್ಸಾಹಕಗಳನ್ನು "ಸಕಾಲ" ಸೇವೆಯಡಿ ಸೇರಿಸಲು ಸಂಬಂಧಪಟ್ಟ ಇಲಾಖೆಗಳು 
ಕ್ರಮಕೈಗೊಳ್ಳತಕ್ಕದ್ದು. 

ಕರ್ನಾಟಕ ಗೃಹ ಮಂಡಳಿಯು ಈ ಯೋಜನೆಯನ್ನು ಅನುಷ್ಠಾನಗೊಳಿಸುವ ರಾಜ್ಯ ಮಟ್ಟದ ನೋಡಲ್‌ ಏಜೆನ್ಸಿ (State Level Nodal 
Agೀeಗಂy)ಯಾಗಿರುತ್ತದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯು ಅನಧಿಕೃತ ಟಿಪ್ಪಣಿ ಸಂ. ಆಇ 362 ವೆಚ್ಚ-9/2013ರಲ್ಲಿ ದಿನಾ೦ಕ25.09.2013 ರಂದು ಮತ್ತು 
ನಗರಾಭಿವೃದ್ಧಿ ಇಲಾಖೆಯು ಅನಧಿಕೃತ ಟಿಪ್ಪಣಿ ಸಂ: ನಅಇ 484 ಮೈಅಪ್ರಾ 2013 ರಲ್ಲಿ ದಿನಾ೦ಕ:07-10-2013 ರಂದು ನೀಡಿರುವ ಸಹಮತಿಯನ್ವಯ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಡಾ| ಇ.ವಿ.ರಮಣ ರೆಡ್ಡಿ 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, 
ವಸತಿ ಇಲಾಖೆ. 


ANNEXURE 
CHAPTER 1 
INTRODUCTION 


1.1 The Government of India has formulated Guidelines for the Scheme for Affordable Housing in Partnership which came into effect 
in April 2009. The same has been revised recently during September 2013. In keeping with the guidelines of the Government of India, 
the State Government of Karnataka intends to formulate an Affordable Housing Policy to augment affordable housing stock, particularly 
for Economically Weaker Section (EWS) and Lower Income Group (LIG) categories. The policy will help operationalise the strategy 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೬, ೨೦೧೪ ೩೮೩ 





envisaged in the National Urban Housing and Habitat Policy (NUHHP) 2007 of promoting various types of Public Private Partnerships 
(PPP) - of the Government sector with the Private sector, the State undertakings, Urban Local Bodies etc. - for realizing the goal of 
Affordable Housing for all. The basic aim of the policy is to increase affordable housing stock by encouraging affordable housing 
developers through incentives and concessions. 


1.2 Objectives: 
The policy shall have the following objectives: 
(i) to reduce the housing shortage in the State, especially in EWS/LIG categories. 
) to facilitate large-scale construction of Affordable Housing, with main focus on EWS & LIG housing. 
(iii) to bring down the cost of houses for EWS & LIG categories to affordable limits through cross-subsidisation 
) to promote investments in housing in Urban Sector by forging different types of partnerships with affordable housing 
developers in private sector. 
(v) to involve private developers in the construction of houses for EWS/LIG categories by offering various financial and 
non-financial incentives 
(vi) to create Rental Housing as transit accommodation for migrants to urban areas 
(vii) to ensure fast-track approval to affordable housing projects. 


1.3 Sizes of EWS and LIG Dwelling Units (Carpet Area): 


To establish the minimum size of a habitable EWS / LIG dwelling unit (DUs), the absolute minimum size of areas as presented in the 
National Building Code and as recommended by Task Force on Promoting Affordable Housing of Government of India shall be followed. 
The dimensions of affordable housing dwelling units are as follows: 

*e For Economically Weaker Section (EWS): 21- 27sq.m Carpet Area 

*e For Lower Income Group (LIG-A): 28-40 sq.m Carpet Area 

*e For Upper Lower Income Group (LIG-B): 41-60 sq.m Carpet Area 
The above ranges, especially if subsidies are tied to them, can have an admissible marginal variation of 10% While the minimum area of 
the EWS would be fixed at 21 sq.m, the maximum area for LIG B would be fixed at 60 sq.m. By applying 10% variation to upper limit of 
EWS dwelling unit, maximum area of EWS could be between 24.3 and 29.7 sq.m. Similarly the minimum area for LIG B could be 
between 36.9 and 45.1 sq.m. after applying 10% variation on the lower limit. The maximum permissible loading of 25% on carpet area to 
calculate Built-up Area and 40% to calculate Super-built-up (Saleable) area are permitted, 


1.4 Income criteria based on Income ceiling of households: 


Maximum Household Income for the EWS and LIG categories are Rs. 8,000/- and Rs 16,000/-per month respectively. However, Since 
many households in this category do not have regular monthly income, an annual income of upto Rs. 1,00,000 for EWS and upto 
Rs. 2,00,000 for LIG households are considered as suggested by the Task Force on promoting Affordable Housing of Government of 
India. For Bangalore metropolitan city an increase upto a maximum of 20 percent on the annual income levels mentioned above is 
allowed. 


CHAPTER 2 
MODELS OF AFFORDABLE HOUSING 
Following models for development of Affordable Housing are proposed for implementation in the State. 
Model no. 1 
2.1 Private Developers on their own land (with incentives to offset land cost for EWS/LIG) 


*e Private Developer shall take up construction of EWS/LIG dwelling units (DUs) on minimum 40% of land in their project. The 
developer is free to construct houses for other categories including using a portion of land for commercial purposes. 


*e The dwelling units under EWS/LIG category will be handed over to Karnataka Housing Board (KHB) at a mutually agreed pre- 
determined price for allotment to eligible applicants. Maximum subsidy available under affordable housing in partnership 
scheme of Government of India / incentives offered by the State Government to be considered while determining the prices. 


+e Developer will be free to sell the remaining portion as per his choice at such price as may be determined by him. 
+ Land used by the Developer for EWS/LIG, will be eligible, upto that extent, for double the normal FAR. 
+e The additional FAR if not utilized for the same project, will be allowed as TDR for other projects. 


* All internal development works such as roads, footpaths, water supply, UGD, electrical wirings, parks and street lights will be 
undertaken by the Developer. 


© Provision shall also be made for civic amenities such as school/ clinic/creche/neighbourhood shops etc. and affordable 
housing developers will be allowed to plan and develop Civic Amenity (CA) area simultaneously for provision of these civic 
amenities. 

e Rain water harvesting structures and sewerage treatment plants are mandatory as per norms. 


*e EWSILIG flats should be in G+ 3 format. 


೩೮೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ಭಾಗ ೧ 





Model No. 2 
2.2.1 Karnataka Housing Board (KHB) 


KHB will construct at least 50% houses / flats of EWS / LIG category in each of their housing schemes. 
Government land shall be allotted on priority to KHB. 


KHB shall also take up EWS/LIG flats on PPP model and will select PPP partner by following a transparent process. 
Modalities set forth by the Department of Infrastructure Development may be followed in this regard. 


KHB shall cross-subsidize the land cost of EWS / LIG houses so as to bring down the costs of these categories of houses to 
affordable limits. 


KHB may adopt fast track and efficient construction technology. 


Land used for EWS/LIG will be eligible, upto that extent, for double the normal FAR. 


2.2.2 Development Authorities and Urban Local Bodies:- 


Development Authorities and Urban Local Bodies will allot / construct at least 30% plots / houses / flats / for EWS /LIG 
housing in each of their residential / housing schemes. 


Government land shall be allotted on priority to these agencies. 


These agencies shall also take up EWS / LIG housing on PPP model. These agencies shall cross-subsidize the land cost of 
EWS / LIG houses, so as to bring down the cost of these categories of houses to affordable limits. PPP partner will be 
selected through a transparent process. Modalities set-forth by Department of Infrastructure Development may be followed in 
this regard. 


Land used for EWS / LIG will be eligible, upto that extent, for double the normal FAR. 


2.2.3 Private Developers (Townships and Group Housing Schemes):- 


At least 15% of the dwelling units / plots (or 5% of the total residential area of the scheme, whichever is higher) are to be 
earmarked for EWS/LIG housing (G+3 format) in each of the private township and group housing schemes. The Developer 
has the option to develop only EWS dwelling units / plots in lieu of LIG. 


Private Developers could also purchase EWS/LIG units in lieu of construction of required number of EWS/LIG units in their 
projects from certified Affordable Housing Projects. This would be like TDRs that allow Developers to build in more FSI/FAR. 
On the same analogy, mainstream Developers could purchase AFFORDABLE HOUSING RIGHTS (AHRs) from certified 
Affordable Housing Projects developed by Affordable Housing Developers to fulfill their reservation requirements. However, 
certified Affordable Housing Project in which AHRs are purchased must be within the same jurisdiction of Local Planning 
Authority under which mainstream Developer has developed his project for which he buys AHRs. There could be pooling of 
AHRs by different mainstream Developers so that they can together meet their reservation requirements. The AHRs will be 
allowed only for projects that are certified by the State Government as affordable housing projects, and are eligible to get 
concessions/incentives granted by the State Government. The Karnataka Housing Board will work out an institutional 
mechanism for the same. 


Model no. 3 


2.3.1 


Private developer on acquired land 


This model is meant for undertaking affordable housing on land acquired by KHB/ULB/UDA and offered to Affordable Housing 
Developers for construction of EWS/LIG dwelling units in (G+3 format), houses for other categories, commercial buildings, 
civic amenities etc., as per existing byelaws. 


KHB/ULB/UDA will identify private land for acquisition for which cost of acquisition + 10% shall be payable by the affordable 
housing Developer. 


Private developer shall deposit the cost of acquisition together with 10% services charges to KHB/ULB/UDA to facilitate 
acquisition process. Such amount of land and timelines to acquire shall be mutually agreed and approved by KHB/ULB/UDA. 
Any funds unutilized shall be returned to the Developer within 30 days from the completion of such land procurement and in 
case any surplus funds are required, the same needs to be deposited by the developer. 


Developers to take up construction of EWS/LIG DUs in 50% of the total area and the balance 50% can be developed for 
construction of houses for higher categories, commercial buildings, etc. 


Selection will be made through a bidding process and the one who quotes the maximum number of EWS / LIG units to be 
surrendered free of cost to the respective ULBs / UDAs /KHB would be considered. 


External development charges shall be borne by the respective ULBs / UDAs/KHB. 


All internal developments such as roads, footpaths, water supply, electrical wiring, parks, street lights etc. shall be provided by 
the Developer. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ೩೮೫ 





Provision shall be made for civic amenities such as school / clinic / neighbourhood shops etc. and for this purpose the 
Developer will be allowed to plan and develop CA area simultaneously 


The extent of land used by the Developer for EWS/LIG categories, being not less than 50% of the total land area of the 
project, will be eligible for double the normal FAR. 


The additional FAR if not utilized for the same project, will be allowed as TDR for other projects. 


Model No. 4 


2.4.1 Hou 


sing for Industrial workers 


KIADB / KSSIDC / Labour Department shall act as nodal agency for providing houses to industrial workers working in the 
industrial estates. 


While forming industrial estates 25% of the land acquired shall be reserved for development of residential layouts for workers 
working in industries located in such industrial estates / nearby industrial estates. 


Subsidies and benefits provided to EWS and LIG category are also applicable to industrial workers. 


The dwelling units will be handed over at a pre-determined price to KIADB/KSSIDC/Labour Department and allotments will be 
made by KIADB / KSSIDC / Labour Department in accordance with the allotment rules and regulations framed by them. 


Model No.5 


2.5.1 Labour Housing 


Workmen in construction sites / industrial areas live in unhygienic conditions with inadequate housing and basic amenities. 
There is an imminent need for decent housing. 
Industrialists, construction companies and employers will ensure provision of housing for labourers engaged by them during 
construction. They may also make use of transit accommodation constructed by Labour Department, for this purpose. 
KSSIDC / KIADB / Labour department as the case may be will act as nodal agency on behalf of the employers. These will be 
located close to the place of work and employer will maintain the DUs and provide all facilities. 
Employers will provide these houses to employees / workmen either on free of cost basis or at a nominal rent basis as per the 
terms of engagement. 
Karnataka Construction Workers Board shall provide transit accommodation for construction workers in all the District 
Headquarters. 
CHAPTER -3 
PROCEDURES AND GENERAL GUIDELINES 


3.1 Eligibility criteria for affordable housing Developer 


Any De 
(1) 


(1) 


(iif) 


(iv) 
(0) 


veloper fulfilling the following criteria will be eligible to apply: 
has experience in building construction works for at least three years and should have a good track record of quality 
construction work. 


total net worth (Reserve & Capital) of last three years (of the company or its sister concern or consortium) should be 
equivalent to at least 10% of the project cost (excluding land cost) i.e. cost of proposed EWS/LIG houses. 

the Developer should have executed minimum 2 acres of residential or other type of development in a single project 
during the last 3 years. (As a Developer or builder or as construction agency) 

joint venture or Special Purpose Vehicle by private Developers will also be eligible under the Policy. 

for applying under Model No.1, the Developer should earmark at least 5.0 acres of land in the concerned town. 


3.2 Eligibility and other conditions for Beneficiaries/Applicants for allotment of EWS/LIG dwelling units: - 


(1) 


(1) 


(iif) 


Monthly household income of the applicant for EWS and LIG categories shall be as mentioned at para 1.4 and as fixed by 
Government from time to time. 


Income certificate to be certified by concerned employer in case of salaried individual & if the individual is self-employed 
the income certificate to be certified by Tahsildar or any other government official authorized by the State Government. 


The applicant should not own any leasehold or freehold house or plot either in his own name or in the name of spouse or 
any dependent member (including unmarried children) of his family in any urban area of Karnataka. An affidavit certified 
by the Notary Public shall be submitted to this effect. 


The dwelling unit allotted to beneficiary must be occupied within 3 months of taking over the possession of the same. 


The applicant must be a bona fide resident of the State of Karnataka. At the time of application, an affidavit to this effect 
may be submitted by him. However, at the time of enlistment in the eligibility list, he will have to submit bona fide 
certificate issued by the competent authority, otherwise his registration is liable to be cancelled. This condition will not be 
valid for housing projects for specific group of persons like industrial workers, mining workers etc. for whom a special 
housing complex could be constructed. 


೩೮೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ಭಾಗ ೧ 





(vi) 


(vil) 


Every resident will have to become member of Residents Welfare Association (R W A) which will maintain common 
services and regular up-keep of housing property. An undertaking to this effect will have 10 be given by incumbent before 
possession is handed over to him. 


Allottees of EWS/LIG dwelling units will not be allowed to sell or transfer flat/house for a period of 10 years and a condition 
to that effect will be incorporated in the sale deed at the time of registration. 


3.3 Selection of site, eligible Developers, approval & completion of project 


(1) 


(iif) 


(iv) 


(vi) 


(vil) 


(wii) 


06) 


(060 


(xii) 


(xvi) 


(xvii) 


(xviii) 


(xix) 


KHB/ULB/UDA shall invite expression of interest (EOI) for construction of houses in various towns from interested 
Developers from all over the country. 


After scrutinizing the proposals received from the private Developers, KHB/ULB/UDA shall place them before the State 
Level Monitoring Committee for recommendations. 


The State Government based on recommendation of State Level Monitoring Committee would issue an in- principle 
approval for commencement of the project. 


The private Developer shall, within 15 days from the date of in-principle approval given by the State Government, submit 
proposal to the concerned local authority for conversion of agriculture land under Karnataka Land Revenue Act, 1964 and 
for change in land use wherever required. Local authority would issue all such approvals including change in land use, 
layout plan and building plan in accordance with the prevailing rules / regulations. 


Since the project of the private Developer would have an in-principle approval of the State Government approval of layout 
plan/maps may be issued by the concerned local authority within a period of 30 days. It shall be under Sakala. 


The Project Screening Committee on the basis of land use change, layout plan approval and detailed project report (both 
administrative and technical) submitted by the Developer and the proposed work plan and cash flow, approve the scheme 
submitted by the private Developer within 30 days. 


After the above approvals, Developer shall submit building plans for approval to concerned authority/ULB. 


After in-principle approval of the scheme, KHB / ULB / UDA would invite applications from eligible persons for registration 
along with following non-refundable registration amount: - 


a) Rs. 2000 for EWS 
b) Rs. 3500 for LIG 


The amount received on account of registration shall be kept by the KHB/ULB/UDA in a separate account opened for the 
scheme and may be utilized by it towards administrative expenses on the scheme. 


Applications received by KHB/ULB/UDA shall be scrutinized to assess the eligibility of candidates. Allotment of houses 
shall be made through lottery and the allotment procedure shall be transparent and time-bound. Information to the 
successful applicants shall be given through news papers / by post. 


Provision for women beneficiaries, physically handicapped and SC/ST categories shall be made as per existing rules and 
regulations. 


KHB / ULB / UDA shall co-ordinate sanction of loan to the successful applicants from financial institutions like Banks, 
NHB, HUDCO etc. 


The amount of loan obtained by the successful applicants may be directly deposited by the Banks in a separate ESCROW 
account opened for the scheme for carrying out development work in the scheme. In this regard, the KHB/ULB/UDA shall 
assist the allottees in obtaining loan by preparing the draft of the agreement to be entered into between the concerned 
Bank, Developer and the allottee. 


The loan amount transferred to the Escrow account will be released in 4 to 5 installments to the Developer based on the 
certificate issued by 3rd party agency, after the verification of the progress of work under the approved work plan and 
cash flow. First installment will be released after three months of the start of construction work. If the Developer fails to 
carry out development work in accordance with the work plan / action plan, he will have to furnish reasons for the same 
and get the modified work plan / action plan approved from KHBI/ULB/UDA. 


The project period could be extended by 6 months without penalty and beyond 6 months, extension would be considered 
on levy of penalty as prescribed. No extra incentive would be considered in case of extension of project. 

If the Developer leaves the work incomplete, KHB/ULB/UDA may get the work completed at the risk and cost of the 
Developer. It shall be compulsory for the Developer to submit at the time of submission of the scheme an agreement to 
this effect on a stamp paper. 

Developer may raise loan from banks for construction of EWS/LIG flats or may finance the same out of his own resources. 


Keeping in view the interest of the economically weaker sections, the concerned nodal agency shall ensure that external 
development works for the scheme are carried out within 12 to 18 months. 


The Developer shall construct the houses according to the approved type design. Indicative type designs are given at 
Annexure-A and Annexure-B. Building specifications shall be in accordance with the norms fixed under the applicable 
building regulations. 


It shall be compulsory for the private Developer to establish quality control laboratory at the site of the project so that the 
quality of the work may be maintained. Indicative list of General specifications and amenities to be provided by the 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೬, ೨೦೧೪ ೩೮೭ 





Developer is at Annexure-C. State Level Quality monitors and nationally empanelled Third Partly Inspection and 
Monitoring / Agencies (TPIMA) may be engaged by KHB/ULB/UDA. 


(xx) After completion of the scheme, the Developer shall submit to the KHB/ULB/UDA two sets of 'As built Drawings’ of the 
whole scheme and shall simultaneously make declaration regarding completion of the scheme and inform the KHB/ 
ULB/UDA about the same. 

(xxi) The Developer shall maintain the entire housing complex developed under the provisions of this policy for 3 years after 
the completion of the project. Thereafter, it may be transferred to RWA. One time maintenance amount as decided by the 
nodal agency in consultation with Developer, will have to be deposited as a corpus amount in a separate maintenance 
fund after completion of the project, so that maintenance work is taken care of. Contribution by allottees of the houses can 
also be added to the corpus. 


3.4 Project Screening Committees for various towns 
(a) For 881/೧ limits 




















Commissioner, BBMP Chairman 
Deputy Commissioner, Bangalore (Urban) Member 
Additional Director (Town Planning), BBMP Member 
Assistant Commissioner of the Revenue Sub-Division Member 
Tahsildar of the Taluk Member 
Zonal Joint Commissioner, BBMP Member-Secretary 





(b) For Areas covered by Municipal Corporations / Municipalities 





























Deputy Commissioner Chairman 
Commissioner, UDA Member 
Tahsildar of Taluk Member 
Town Planning Member of UDA Member 
Project Director, DUDC Member 
Commissioner of the Corporation/Municipality Member-Secretary 





3.5 Project Screening Committee for Areas covered by Urban Development Authorities 
(a) For BDA limits 


























Commissioner, BDA Chairman 
Commissioner, BBMP Member 
Director, Town Planning Member 
Deputy Commissioner (Bangalore Urban) Member 
Assistant Commissioners of Revenue Sub-Divisions Member 
Revenue Sub-Divisions Member 
Tahsildar of the Taluk Member 
Secretary, BDA Member-Secretary 





(b) For other Urban Development Authorities 





























Deputy Commissioner Chairman 
Commissioner, ಚುರ 
Corporation/Municipality 

Project Director, DUDC Member 
Tahsildar of Taluk Member 
Town Planning Member of UDA Member 
Commissioner, UDA Member-Secretary 





3.6 A State Level Monitoring Committee consisting of the following would be constituted to approve the projects in-principle and 
to ensure timely completion of the sanctioned projects :- 


೩೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ಭಾಗ೧ 












































Chief Secretary to Government Chairman 
Principal Secretary, Finance Member 
Principal Secretary, Urban Development Member 
Principal Secretary, Housing Member 
Principal Secretary, Revenue Member 
Secretary (Municipalities & UDA) Member 
Director, Town Planning Member 
Director, Municipal Administration Member 
Commissioner, Karnataka Housing Board Member-Secretary 
CHAPTER -4 


INCENTIVES TO AFFORDABLE HOUSING PROJECTS 


The following financial as well as non-financial incentives, both on supply side and demand side, will be provided to eligible affordable 
housing projects by the State / Central Government. 


(1) Supply side financial incentives: 
i. Waiver of conversion charges. 
ii. Waiver of external development charges. 
iil. Waiver of Building Plan approval fee. 
iv. Commercial area to be allowed - 5% in EWS/LIG area (10% of the total area) 
V. Buyback guarantee for EWS/LIG Dwelling units 


Vi. Plan sanction fee waiver by ULBs/UDAs 


(2) Supply side non-financial incentives: 


(i) Following timelines by line departments shall be followed for grant of NOC/consent/issue of documents for 
Affordable Housing projects. These services will be made part of Sakala Scheme introduced by Government of 
Karnataka. 


a) Conversion of land from agriculture to non-agriculture - 45 days 


b) Change of ownership in RTC - 45 days 

0) Conversion order entry in RTC - 15 days 

d) Issue of Single Katha & Katha number from Panchayat - 45 days 
6) NOC from Minor Irrigation Department - 45 days 


— 


) NOC from BSNL - 30 days 

9) NOC from Airports Authority of India - 30 days 

h) NOC from BESCOM/ KPTCL - 60 days 

i) Consent for Establishment by PCB - 60 - 90 days 

) NOC from Fire Services Department - 60 days 

k) NOC from Central Ground Water Board - 60 - 90 days 
I) Sanction of building plan - 60 days 

m) License to construct by Panchayat - 30 days 


n) Katha bifurcation - 60 days 

0) Consent for operation by PCB - 45 days 

p) NOC from Fire Services Dept to obtain OC - 45 days 
0) NOC from CEIG to obtain OC - 30 days 


r) Occupancy Certificate from ULBs - 60 days 
(ii) Inventory of State / city land holdings and increasing land supply for affordable housing 


(iil) Utilization of additional FAR in the project area. In case the FAR cannot be utilized fully in project area, it can be 
converted into TDRs. 


(3) Demand side financial incentives: 
i. Reduction of stamp duty for registration of property in affordable housing projects 
6 EWSflat - ೧6.10.00 per flat 
° LlGflat -  Rs.25.00 per flat 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೬, ೨೦೧೪ ೩೮೯ 





ii. Capital Grant to EWS and LIG dwelling units as may be extended by the Central and State Governments. 
iii. Interest subsidy as may be extended by GOI 
iv. Moratorium for 3 year in payment of EMI as may be extended by GOI 


V. Priority sector lending for affordable housing projects as may be extended by RBI 


(4) Demand side non-financial incentives: 


The State government and nodal agencies to initiate programs to accelerate the home ownership process in low income 
groups through the following generic type of interventions; 


i Asa facilitator to enable the EWS/ LIG families to access institutional credit including subsidies under existing schemes. 
iii Outreach 10 low income families on the importance of home ownership for financial security. 
iii. Educational programs for financial literacy with respect to home loans. 
iv. Active handholding in the process of securing home loans and purchasing houses. 
v. Awareness programs in completed projects regarding building maintenance and community management. 


vi. Interventions in skill development, livelihood, health and education in completed projects to ensure the upward mobility 
of these low income home owners. 


vii. Support new 'Know your client’ procedures being adopted by Housing finance providers. 


(5) i. Land Use - Planning Authorities will consider and approve the following land use pattern for affordable housing 
projects 


(a) Ground coverage - 50% 
(0) Roads - 20% 
(c) Parks - 10% 
(d) Civic amenities - 10% 
(6) Commercial - 10% 


iii Side / Rear setbacks on EWS/LIG plot area can be relaxed up to minimum 3 meters by the local authority to achieve 
50% ground coverage. 


iii Parking norms can also be relaxed suitably to achieve 50% ground coverage. 


(6) Use of Transferable Development Rights (TDR) as a result of additional FAR:- 


Efforts should be made by Developer to consume maximum FAR (including additional FAR) on the same project land. If he is 
unable to do so, balance/unutilized FAR will be allowed 10 him in the form of TDR under separate guidelines approved by the State 
Government in this regard. Use of TDR will be allowed after successful completion of the project. Allowable TDR should normally be in 
the same sector/area/zone of master plan having more or less equivalent value of land. However, in case this is not feasible, TDR will 
be allowed to be transferred to other areas as per norms to be prescribed in this regard. TDR certificate issued may be utilized or 
transferred by the Developer. 


(7) Leasing and development of Civic Amenities area: 


Affordable housing projects fulfilling the norms prescribed by the State Government and approved by Local Planning Authorities 
can provide for civic amenities such as primary school, primary health care centre etc., automatically and the Planning Authority will 
accordingly approve such development plan submitted by affordable housing Developer. If in case the need for such civic amenities 
does not arise owing to the fact such facilities are available in the immediate vicinity, then the affordable housing Developer can 
approach Local Planning Authority for utilizing the earmarked civic amenities area for other permissible uses. 


CHAPTER -5 
QUALIFYING CRITERIA FOR DETERMINING AFFORDABLE HOUSING PROJECTS 
i. Any affordable housing project should have dwelling units for EWS/LIG category as prescribed in chapter 2. 


il. Super built up area / carpet area of the dwelling units in Affordable housing projects should be as per sizes specified by 
the State / Central Governments from time to time. 

iii Cost of dwelling unit for EWS/LIG category should not have excessive profit margin added to it. The onus of proving bare 
minimum cost of construction lies with the affordable housing Developer through workings of the cost. 


iv. Cost ceiling of dwelling unit for EWS/LIG should be within the price levels indicated by the State / Central Government for 
such dwelling units. 


V. Beneficiaries for EWS and LIG category should be so selected that their monthly household income falls within the 
prescribed income levels. 


Affordable housing projects fulfilling the above mentioned criteria will be able to avail of the State / Central government 
subsidies, wherever available. 


ಕರ್ನಾಟಕ ರಾಜ್ಯಪ ಪತ್ರ, ಗುರುವಾರ, ಮಾರ್ಚ್‌ ೬, ೨೦೧೪ ಭಾಗ ೧ 





೩೯೦ 
CHAPTER -6 
ROLE OF STATE GOVERNMENT 
i. Prepare Action Plan and programs 10 meet the housing shortage and augment supply of land for housing particularly for EWS 
/LIG. 
ii. Ensure that the land is made available for undertaking EWS/LIG housing in all urban areas of Karnataka 10 KHB / ULBs / 
UDAs 
iii. Motivate private sector to participate in affordable housing for EWS /LIG. 
iv. Set up occupational training centers for skill up-gradation. 
v. Organize meetings of bankers at the State and District Level to ensure availability of funds. 
vi. Take steps to promote PPPs and ensure that projects awarded to private Developers are cleared without delay. 
vii. To bring down the cost of EWS / LIG housing by waiving the stamp duty, conversion charges, development levies, registration 
charges etc. 
viii. Ensure that various approvals are accorded for the project within the stipulated time as per Sakala and establish mechanism 


for fast-track approval. 


ix. Make provision for phased manner completion of the project and also accord phase-wise occupancy certificate i.e., floor-wise 


to the Developer to enable early disposal of completed project. 


. The Karnataka Housing Board (KHB) shall act as State Level Nodal Agency (SLNA) for implementation of this Policy. 




















Annexure A 
ಕ್‌ ಎ ದಾರ [ತೆಂ ಾಾಗಾಗಾ ರಾ ತ 
ಗ ಎ ಕ!” ಟು Ww ಗ್ರ || 3 ಸ 
1 ವಿದ. i ಛಾ 7ರ ವಾ 1113] 
[dem KITCHEN | 
ರ್ಯ ತೆ | ಇಡ VAX 1,8%%/90 RACCOONS BED ROOM . £ 
SOX 2. 4x2 ಸ್ಟ 14x13 2.40% 2,701 
ತಾ ” ಜ್ಯ | 
4 ಸನ] | ಶಾ | 
MA ₹೧೩೫, K ಣೆ ? ಶಿ ಕ ? ತ ಗ ಎ. ಹ 
EIS 115%600 ' HYINGROCA -- 1411140 ROOM ನ ENE 
೪0 ಚಾಲು ಸ್ಟ ಕ್ಷೆ 3215:82,460 . 3215೫280 1 5 
] EAT ಕ Wee = 2” 
ಗ me 8 | 
Fr [oN ! sl (ಸ LE {i 
1 ಗ್‌ ENN ತ ಔ ಹು ಗೆ! 1... ಕಾಣಾ ' - ಣ್‌ ‘ | ತ್ತ 
ಆ ~~ ೬164 1 ೨ 
ಟಿ ನ್‌ ಗ ತ ~~ 3 ಭ್‌ ್ಪಥ 
1 ಗಸ್‌ 1 3 ೯ 7 | 3 F—] i | 
| ತ್‌್‌ 9/7 nOOM - ಓಲ noo Ld iam & 7 
Mi EO 21522, -. 531X200 AE 4 * 
1: ಪ್ತ '` 
; ಈ ಈ A ಜು 
BED ೩೦೦೬ EE ‘p> 
2450 ೫2.700 ೆ K AF ೧೧೫ pr pe 





Jes 14212 ಜ್‌ ನೂ 1.4೫1] 
ef 1487219) 


[Em ಗ್‌ ದನಾ ಹ್ಯಾ ಸೆ ತೆ 
; ಹ ಬಜ PLAN ಬ 


AREATOR FLATS PER UNIT) 


5:11 731೪ Ak CEOs 
WALCORY (Sy * ೧455. 
(34/1378 ಹ 91೬18೮15 ಇ..ಓ೭1೪೪೫೧ 14 
ಕಿತಿಸೂ 718೫/17 ಕ 


TUTAL SUPER BLE AEA > 34530 » 





INDICATIVE TYPE DESIGN OF E.W.S. FLATS (೮-3) 


ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೬, ೨೦೧೪ ೩೯೧ 





-- Annexure 8 . 





TYPICAL | FLOOR PLAN 


ದ | AREAPOR FLATS (PER ಊಟಾ 
". .BUIT-UP-AREA ಸ 0S: 
7 BALCONY ASM). i SOM ಸ್ನ 
ಸ CORRIDOR ಹಿ STAIRCASE Kk | ಬದ 33650: ಚ; 
4೩೦೩೬76೫೯೩7 © - ಲ ಮೆ 
5% TOTAL SUPER BUILT-UP AREA | : 457050; i sf 





INDICATIVE TYPE DESIGN OF L1.G.-A FLATS (೧). 


೩೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ಭಾಗ೧ 





Annexure-C 
Indicative List of General Specifications and Amenities 
Construction Specifications 


* Aesthetically designed master plan with tree-lined avenues 
*.  Ground+ 3 buildings with beautifully landscaped courtyards 
* Eco-friendly green development 


Facilities as per Town Planning Norms 


* Hospital/school (need based) 
*. Bus stop (need based) 

*.  Parks/open spaces 

* Gated development 


Specifications Structure 


*° RCC structure with brick partition walls 


Bedroom 
*°  1'xI'ceramic/porcelain tile flooring 
*. solid core flush door 
*. Rooms with overhead storage space 
Kitchen 
* Ceramic tile flooring 
* Kota stone platform with kota stone sink (or any other equivalent local material) 
* 2' high ceramic tile dado above kitchen platform 
*. Overhead storage space 
Bathroom/WC 


*. Separate bathroom and WC 

* Anti-skid ceramic tile flooring 

*. Ceramic tile dado up to door height/skirting height 
*. Concealed plumbing 

*. Premium quality fittings 

* Indian style/Orissa pan WC 


Electrical Fittings 


* Sufficient points in all rooms 

* Branded electrical switches 

*° Cable TV &telephone points in the living room 
* Batten copper wiring 


General 


Colour wash/white wash in all rooms, kitchen, WC/Bath, exterior surface and common areas. Kota stone or any other 
equivalent local material flooring in common areas. All door/window frames in steel sections. Water storage tanks on terrace with 


minimum capacity of 500 liters per flat. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಡಾ| ಇ.ವಿ. ರಮಣ ರೆಡ್ಡಿ 
PR-1249 ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, 
SC-50 ವಸತಿ ಇಲಾಖೆ. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೬, ೨೦೧೪ ೩೯೩ 





ಶಿಕ್ಷ ಣ ಸಚಿವಾಲಯ 


ವಿಷಯ: ಅರೇಬಿಕ್‌ ಶಾಲೆಗಳನ್ನು ಅನುದಾನಕ್ಕೊಳಪಡಿಸುವ ಪ್ರಸ್ತಾವನೆಗಳನ್ನು ಪರಿಶೀಲಿಸುವ ಸಲುವಾಗಿ ತ್ರಿಸದಸ್ಯ 
ಸಮಿತಿಯನ್ನು ರಚಿಸುವ ಕುರಿತು. 


ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ; ಇಡಿ 59 ಪಿಎಂಸಿ 2006, ದಿನಾಂಕ 06-10-2007. 


2) ನಿರ್ದೇಶಕರು, ಉರ್ದು ಮತ್ತು ಇತರೆ ಅಲ್ಪ ಸಂಖ್ಯಾತ ಭಾಷಾ ಶಾಲೆಗಳು, ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಬೆಂಗಳೂರು ಇವರ ಪತ್ರ ಸಂಖ್ಯೆ :ಎಂಸಿ(10) ಹಿಂದಿ2(ಅರೇಬಿಕ್‌) ಸ:ಅ. 36/2007-08, 
ದಿನಾಂಕ 25-10-2010 ಮತ್ತು 30-07-2012. 


3) ನಿರ್ದೇಶಕರು, ಉರ್ದು ಮತ್ತು ಇತರೆ ಅಲ್ಪ ಸಂಖ್ಯಾತ ಭಾಷಾ ಶಾಲೆಗಳು, ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಬೆಂಗಳೂರು ಇವರ ಪತ್ರ ಸಂಖ್ಯೆ: ಎಂಸಿ(10) ಹಿಂದಿ2(ಅರೇಬಿಕ್‌) ಸ:ಅ. 36/2007-08, 
ದಿನಾಂಕ 26-11-2012. 


4) ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆ೦ಗಳೂರು ಇವರ ಪತ್ರ ದಿನಾಂಕ 07-05-2013. 


ಮೇಲೆ ಓದಲಾದ ಕ್ರಮ ಸಂಖ್ಯೆ (1ರ ಸರ್ಕಾರಿ ಆದೇಶದಲ್ಲಿ ಸಾಮಾನ್ಯ ಪಾಠಶಾಲೆಗಳನ್ನು ಅನುದಾನಕ್ಕೊಳಪಡಿಸುವ ಸಲುವಾಗಿ 
ಸಹಾಯಾನುದಾನ ಕೋರುವ ಖಾಸಗಿ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳು ಸಹಾಯಾನುದಾನ ಪಡೆಯಲು ಅರ್ಹತೆ ಹೊಂದಿದೆಯೇ? ಅಥವಾ ಇಲ್ಲವೇ? 
ಹಾಗೂ ಅದರಲ್ಲಿನ ನೇಮಕಾತಿಗಳನ್ನು ನಿಗದಿತ ಕಾರ್ಯ ವಿಧಾನದ ಪ್ರಕಾರ/ನಿಯಮಗಳನ್ವಯ ಮಾಡಲಾಗಿದೆಯೇ? ಅಥವಾ ಇಲ್ಲವೇ? ಎಂಬ ಬಗ್ಗೆ 
ಪರಿಶೀಲಿಸಲು ಪ್ರಸ್ತಾವನೆಗಳನ್ನು ಜಿಲ್ಲಾ ಪರಿಶೀಲನಾ ಸಮಿತಿಯ ಸ್ಪಷ್ಟ ಅಭಿಪ್ರಾಯ/ಶಿಫಾರಸ್ಸು ಪಡೆಯುವಂತೆ ತಿಳಿಸಲಾಗಿದೆ. 


ಮೇಲೆ ಓದಲಾದ ಕ್ರಮ ಸಂಖ್ಯೆ (2)ರ ಪತ್ರಗಳಲ್ಲಿ ನಿರ್ದೇಶಕರು, ಉರ್ದು ಮತ್ತು ಇತರೆ ಅಲ್ಪ ಸಂಖ್ಯಾತ ಭಾಷಾ ಶಾಲೆಗಳು, ಸಾರ್ವಜನಿಕ 
ಶಿಕ್ಷಣ ಇಲಾಖೆ, ಬೆಂಗಳೂರು ಇವರು ಸಾಮಾನ್ಯ ಶಾಲೆಗಳಿಗೆ ಇರುವಂತೆಯೇ ಸಹಾಯಾನುದಾನ ಕೋರುವ ಪ್ರಸ್ತಾವನೆಗಳನ್ನು ಪರಿಶೀಲಿಸಲು ಈ ಕೆಳಕಂಡ 
ಅಧಿಕಾರಿಗಳನ್ನೊಳಗೊಂಡ ತ್ರಿಸದಸ್ಯ ಸಮಿತಿಯನ್ನು ರಚನೆ ಮಾಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 


1, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾ ಪಂಚಾಯತ್‌ ಅ ನ್ಯಕ್ಷರು 
2. ಜಿಲ್ಲಾ ಉಪ ನಿರ್ದೇಶಕರು (ಆಡಳಿತ) ಅಥವಾ ಇವರಿಂದ ನಿಯೋಜಿತ ಪ್ರಶಿನಿಧಿ ಸದಸ್ಯರು 
3. ಆಯಾಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸದಸ್ಯ ಕಾರ್ಯದರ್ಶಿ 


ಮೇಲೆ ಓದಲಾದ ಕ್ರಮ ಸಂಖ್ಯೆ (3)ರಲ್ಲಿ ನಿರ್ದೇಶಕರು, ಅರೇಬಿಕ್‌ ಶಾಲೆಗಳಿಗೆ ಅನುದಾನಕ್ಕೆ ಒಳಪಡಿಸುವ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ 
ಪ್ರಸ್ತಾಪಿಸಲಾಗಿದ್ದ ತ್ರಿಸದಸ್ಯ ಸಮಿತಿಯಲ್ಲಿ ಇಬ್ಬರು ಶಿಕ್ಷಣಾಧಿಕಾರಿಗಳು ಪ್ರತಿನಿಧಿಗಳಾಗಿದ್ದು, ಅವರುಗಳಲ್ಲಿ ಒಬ್ಬರು ಉರ್ದು/ಅರೇಬಿಕ್‌ ಭಾಷಾ ಪರಿಜ್ಞಾನ 


ಇರುವ ಅಧ್ಯಾಪಕರನ್ನು ಸೇರಿಸಿ ತ್ರಿಸದಸ್ಯ ಸಮಿತಿಯನ್ನು ರಚಿಸುವ ಕುರಿತಂತೆ ಜಿಲ್ಲಾ ಮಟ್ಟದಲ್ಲಿ ಉಪ ನಿರ್ದೇಶಕರ ಕಛೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ 
ಡ್‌ 


ಉರ್ದು ಶಿಕ್ಷಣ ಸ೦ಯೋಜಕರನ್ನು ತ್ರಿಸದಸ್ಯ ಸಮಿತಿಗೆ ಸೇರ್ಪಡಿಸಬಹುದೆಂದು ಅಭಿಪ್ರಾಯಿಸಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (4)ರಲ್ಲಿ ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ರವರು ಜಿಲ್ಲಾ ಪಂಚಾಯತ್‌, ಮುಖ್ಯ 
ಕಾರ್ಯನಿರ್ವಹಣಾಧಿಕಾರಿಗಳ ನೇತೃತ್ವದ ತ್ರಿಸದಸ್ಯ ಸಮಿತಿಯಲ್ಲಿ ಆಯಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಬದಲಿಗೆ ಉಪ ನಿರ್ದೇಶಕರ ಕಛೇರಿಯಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಉರ್ದು ಶಿಕ್ಷಣ ಸಂಯೋಜಕರನ್ನು ನಿಯುಕ್ತಿಗೊಳಿಸುವ ಅಗತ್ಯವಿಲ್ಲ. ಶೈಕ್ಷಣಿಕವಾಗಿ ಅರೇಬಿಕ್‌ ಶಿಕ್ಷಣದ ಬಗ್ಗೆ ಏನಾದರೂ 
ಮಾಹಿತಿ/ಸ್ಪಷ್ಟೀಕರಣದ ಅಗತ್ಯ ಬಿದ್ದರೆ ಉರ್ದು ಶಿಕ್ಷಣ ಸಂಯೋಜಕರ ನೆರವನ್ನು ಪಡೆಯಬಹುದು ಎಂದು ಅಭಿಪ್ರಾಯಿಸಿ, ಜಿಲ್ಲಾ ಪಂಚಾಯತ್‌, ಮುಖ್ಯ 
ಕಾರ್ಯನಿರ್ವಹಣಾಧಿಕಾರಿಗಳ ನೇತೃತ್ವದಲ್ಲಿ ಜಿಲ್ಲಾ ಉಪ ನಿರ್ದೇಶಕರು (ಆಡಳಿತ) ಹಾಗೂ ಆಯಾಯಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ಒಳಗೊಂಡು ರಚಿಸಲು 


ಉದ್ದೇಶಿಸಿರುವ ತ್ರಿಸದಸ್ಯ ಸಮಿತಿಯನ್ನು ಅನುಮೋದಿಸಬಹುದೆಂದು ಅಭಿಪ್ರಾಯಿಸಿರುತ್ತಾರೆ. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳನ್ನು ಪರಿಶೀಲಿಸಿ ಈ ಕೆಳಕಂಡ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಇಡಿ 11 ಎಸ್‌ಎಂಸಿ 2010, ಬೆಂಗಳೂರು, ದಿನಾಂಕ : 02ನೇ ಜನವರಿ 2014 


ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಅಂಶಗಳ ಹಿನ್ನೆಲೆಯಲ್ಲಿ ಅರೇಬಿಕ್‌ ಶಾಲೆಗಳನ್ನು ಅನುದಾನಕ್ಕೊಳಪಡಿಸುವ ಪ್ರಸ್ತಾವನೆಗಳನ್ನು ಪರಿಶೀಲಿಸಲು 
ಸಾಮಾನ್ಯ ಶಾಲೆಗಳಿಗೆ ತ್ರಿಸದಸ್ಯರ ಸಮಿತಿ ರಚಿಸಿರುವಂತೆಯೇ ಅರೇಬಿಕ್‌ ಶಾಲೆಗಳಿಗೂ ಸಹ ಈ ಕೆಳಕಂಡಂತೆ ತ್ರಿಸದಸ್ಯರ ಸಮಿತಿ ರಚಿಸಿ ಆದೇಶಿಸಿದೆ. ಸದರಿ 
ಸಮಿತಿಯು ಸಾಮಾನ್ಯ ಶಾಲೆಗಳನ್ನು ಅನುದಾನಕ್ಕೆ ಒಳಪಡಿಸಲು ಕೈಗೊಳ್ಳುವ ಪ್ರಕ್ರಿಯೆಗಳನ್ನು ಅರೇಬಿಕ್‌ ಶಾಲೆಗಳಿಗೂ ಸಹ ಅನುಸರಿಸತಕ್ಕದ್ದು. 


1. ಸಂಬಂಧಿಸಿದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, 


ಜಿಲ್ಲಾ ಪಂಚಾಯತ್‌ ಅಧ್ಯಕ್ಷರು 

2. ಸಂಬಂಧಿಸಿದ ಜಿಲ್ಲಾ ಉಪ ನಿರ್ದೇಶಕರು (ಆಡಳಿತ), ಸದಸ್ಯರು 
ಸಾರ್ವಜನಿಕ ಶಿಕ್ಷಣ ಇಲಾಖೆ 

3. ಸಂಬಂಧಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸದಸ್ಯ ಕಾರ್ಯದರ್ಶಿ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜೆ.ಆರ್‌. ಅನ್ನಪೂರ್ಣ, 
PR. 65 ಸರ್ಕಾರದ ಅಧೀನ ಕಾರ್ಯದರ್ಶಿ, 
50.100 ಶಿಕ್ಷಣ ಇಲಾಖೆ (ಸಮಿತಿಗಳು) 


೩೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ಭಾಗ೧ 





ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವಾಲಯ 


ವಿಷಯ: 2013-14ನೇ ಸಾಲಿನಲ್ಲಿ, “ಇಂಜಿನಿಯರಿಂಗ್‌ ಮತ್ತು ವೈದ್ಯಕೀಯ” ವಿದ್ಯಾರ್ಥಿಗಳಿಗಾಗಿ 100 
ಸಂಖ್ಯಾಬಲದ 60 ಹೊಸ ಮೆಟ್ರಿಕ್‌-ನಂತರದ ಪುರುಷ ಮತ್ತು ಮಹಿಳೆಯರ ವಿದ್ಯಾರ್ಥಿನಿಲಯಗಳನ್ನು 
ಪ್ರಾರಂಭಿಸಲು ಮಂಜೂರಾತಿ ನೀಡುವ ಕುರಿತು. 


ಓದಲಾಗಿದೆ: ಆಯುಕ್ತರು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವರ ಏಕ ಕಡತ ಪ್ರಸ್ತಾವನೆ ಸಂಖ್ಯೆ : ಹಿಂವಕಇ/ 
ವನಿಶಾ-2/ಸಿಆರ್‌-54/2013-14, ದಿನಾಂಕ 24-07-2013. 


ರಾಜ್ಯದ ಅನೇಕ ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್‌ ಕಾಲೇಜುಗಳಲ್ಲಿ, ಹಿಂದುಳಿದ ವರ್ಗಗಳ ಬಡ ಕುಟುಂಬಗಳಿಗೆ ಸೇರಿದ ಬಹಳಷ್ಟು 
ಪುರುಷ/ಮಹಿಳೆಯರು ವ್ಯಾಸ೦ಗ ಮಾಡುತ್ತಿದ್ದು. ಇವರುಗಳಲ್ಲಿ ಕೆಲವರಿಗೆ ಮಾತ್ರ ಹಾಲಿ ಇರುವ ಮೆಟ್ರಿಕ್‌ ನಂತರದ ವಿದ್ಯಾರ್ಥಿ ನಿಲಯಗಳಲ್ಲಿ ಪ್ರವೇಶವನ್ನು, 
ಇತರೆ ಕೋರ್ಸುಗಳ ವಿದ್ಯಾರ್ಥಿಗಳ ಜೊತೆಗೆ ಕಲ್ಪಿಸಲಾಗಿದೆ. ಇದರಿಂದ ಅವರು ಅಧ್ಯಯನ ಮಾಡಲು ಉತ್ತಮ ಪರಿಸರ ದೊರೆಯುತ್ತಿಲ್ಲ. ಹಾಗೂ 
ವಿದ್ಯಾರ್ಥಿನಿಲಯಗಳ ಪ್ರವೇಶಕ್ಕಾಗಿ, ಇಂಜಿನಿಯರಿಂಗ್‌ ಮತ್ತು ಮೆಡಿಕಲ್‌ ವಿದ್ಯಾರ್ಥಿಗಳ ಅತ್ಯಂತ ಹೆಚ್ಚಿನ ಬೇಡಿಕೆಯಿದ್ದು, ಈ ಕಾರಣಕ್ಕಾಗಿ, ಈ 
ಕೋರ್ಸುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಪುರುಷ ಮತ್ತು ಮಹಿಳಾ ವಿದ್ಯಾರ್ಥಿಗಳಿಗೆ, ಪ್ರತ್ಯೇಕವಾಗಿ ವಿದ್ಯಾರ್ಥಿನಿಲಯಗಳನ್ನು ಪ್ರಾರಂಭಿಸಿ, ಇವರುಗಳಿಗೆ 
ವಿಶೇಷವಾದ ಸೌಲಭ್ಯಗಳನ್ನು (ಗ್ರಂಥಾಲಯ, ಕಂಪ್ಯೂಟರ್‌, ಡ್ರಾಯಿಂಗ್‌ ಟೇಬಲ್‌, ಇತ್ಯಾದಿ) ಒದಗಿಸುವ ಅಗತ್ಯವಿರುತ್ತದೆ. ಹಾಗೂ ಈ ರೀತಿ ಪ್ರತ್ಯೇಕವಾಗಿ 
ವಿದ್ಯಾರ್ಥಿನಿಲಯಗಳನ್ನು ಪ್ರಾರಂಭಿಸಿ ಇವರುಗಳಿಗೆ ವಿಶೇಷ ಸೌಲಭ್ಯಗಳನ್ನು ಕಲ್ಪಿಸಬೇಕೆಂದು ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ 
ಸಮಿತಿಯು ಸಹ ಶಿಫಾರಸ್ಸು ಮಾಡಿರುತ್ತದೆ. 


ಈ ಹಿನ್ನೆಲೆಯಲ್ಲಿ ಆಯುಕ್ತರು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವರು 100 ಸಂಖ್ಯಾಬಲದ 60 ಹೊಸ ಪುರುಷ ಮತ್ತು ಮಹಿಳಾ 
ವಿದ್ಯಾರ್ಥಿನಿಲಯಗಳನ್ನು ಪೂರಕ ಸಿಬ್ಬಂದಿಗಳೊಂದಿಗೆ ಮಂಜೂರು ಮಾಡಬೇಕೆಂದು ಹಾಗೂ ಈ ವಿದ್ಯಾರ್ಥಿನಿಲಯಗಳನ್ನು ಮಂಜೂರು ಮಾಡುವ 
ಸ್ಥಳಗಳನ್ನು ಸೂಚಿಸಿ, ಪ್ರಸ್ತಾಪಿಸಿರುತ್ತಾರೆ. 

ಈ ಕಾರಣದಿಂದಾಗಿ ದಿನಾಂಕ 12-07-2013 ರಂದು ಮಂಡಿಸಿದ ಆಯವ್ಯಯ ಭಾಷಣದಲ್ಲಿ ರಾಜ್ಯದಲ್ಲಿ "ಇಂಜಿನಿಯರಿಂಗ್‌ ಮತ್ತು ವೈದ್ಯಕೀಯ 
ವಿದ್ಯಾರ್ಥಿಗಳಿಗಾಗಿ ಪ್ರತಿ ಜಿಲ್ಲೆಯಲ್ಲೂ ಪುರುಷರಿಗೆ ಮತ್ತು ಮಹಿಳೆಯರಿಗೆ 100 ಸಂಖ್ಯಾಬಲದ ತಲಾ ಒಂದು ವಿದ್ಯಾರ್ಥಿನಿಲಯವನ್ನು ಪ್ರತ್ಯೇಕವಾಗಿ 


ಆರಂಭಿಸಲಾಗುವುದು” ಎಂದು ಘೋಷಣೆ ಮಾಡಲಾಗಿದೆ. 


ಮೇಲಿನ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗಾಗಿ 100 ಸಂಖ್ಯಾಬಲದ 60 ಹೊಸ ಮೆಟ್ರಿಕ್‌ 
ನಂತರದ ಪುರುಷ ಮತ್ತು ಮಹಿಳೆಯರ ಪ್ರತ್ಯೇಕ ವಿದ್ಯಾರ್ಥಿನಿಲಯಗಳನ್ನು ಪ್ರಾರಂಭಿಸಲು ಸರ್ಕಾರ ತೀರ್ಮಾನಿಸಿದೆ. ಅದರಂತೆ ಈ ಆದೇಶ. 


ಸರ್ಕಾರದ ಆದೇಶ ಸಂಖ್ಯೆ : ಹಿಂವಕ 487 ಬಿಎಂಎಸ್‌ 2013, ಬೆಂಗಳೂರು, ದಿನಾಂಕ : 04.12.2013. 


ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಅಂಶಗಳ ಹಿನ್ನೆಲೆಯಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಬಡ ಕುಟುಂಬಗಳಿಗೆ ಅನೇಕ 
ಪುರುಷ/ಮಹಿಳೆಯರಿಗೆ ವಿದ್ಯಾರ್ಥಿನಿಲಯಗಳಲ್ಲಿನ ಪ್ರವೇಶಕ್ಕಾಗಿ ವಿದ್ಯಾರ್ಥಿನಿಲಯಗಳನ್ನು ಪ್ರಾರಂಭಿಸಿ ಅವರುಗಳಿಗೆ ವಿಶೇಷವಾದ ಸೌಲಭ್ಯಗಳನ್ನು 
ಒದಗಿಸುವ ಹಿತದೃಷ್ಟಿಯಿಂದ 2013-14ನೇ ಸಾಲಿನಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಈ ಆದೇಶಕ್ಕೆ ಲಗತ್ತಿಸಿರುವ ಅನುಬಂಧ-1 ರಲ್ಲಿ 
ತಿಳಿಸಿರುವ ಸ್ಥಳಗಳಲ್ಲಿ 100 ಸಂಖ್ಯಾಬಲದ 60 ಹೊಸ “ಇಂಜಿನಿಯರಿಂಗ್‌ ಮತ್ತು ವೈದ್ಯಕೀಯ'' ಪುರುಷ ಮತ್ತು ಮಹಿಳಾ ವಿದ್ಯಾರ್ಥಿನಿಲಯಗಳನ್ನು (30 
ಪುರುಷ ಮತ್ತು 30 ಮಹಿಳೆ) ಪ್ರಾರಂಭಿಸಲು ಮಂಜೂರಾತಿ ನೀಡಿದೆ. ಮತ್ತು ಪ್ರತಿ ವಿದ್ಯಾರ್ಥಿನಿಲಯಕ್ಕೆ ಅಗತ್ಯವಿರುವ ವಿವಿಧ ಹುದ್ದೆಗಳನ್ನು ಅನುಬಂಧ-2 
ರಲ್ಲಿರುವಂತೆ ಮಂಜೂರು ಮಾಡಲಾಗಿದೆ. ಮುಂದುವರೆದು ಕೊಪ್ಪಳ ಜಿಲ್ಲೆಯಲ್ಲಿ ಇಂಜಿನಿಯರಿಂಗ್‌ ಅಥವಾ ವೈದ್ಯಕೀಯ ಕಾಲೇಜು ಇಲ್ಲದಿರುವ 
ಕಾರಣದಿಂದ ಹಾಗೂ ಬೆ೦ಗಳೂರು ಜಿಲ್ಲೆಯಲ್ಲಿ ಅತೀ ಹೆಚ್ಚಿನ ಬೇಡಿಕೆ ಇರುವುದರಿ೦ದ, ಬೆ೦ಗಳೂರು ನಗರ ಜಿಲ್ಲೆಗೆ ಹೆಚ್ಚುವರಿಯಾಗಿ ಮಹಿಳೆ ಮತ್ತು 
ಪುರುಷರಿಗೆ, ತಲಾ ಒಂದರಂತೆ ವಿದ್ಯಾರ್ಥಿನಿಲಯಗಳನ್ನು ಪ್ರಾರಂಭಿಸಲು ಅನುಮತಿ ನೀಡಿದೆ. 


ಇದಕ್ಕೆ ತಗಲುವ ವೆಚ್ಚವನ್ನು ಆಯಾ ಆರ್ಥಿಕ ವರ್ಷದಲ್ಲಿ, ರಾಜ್ಯವಲಯ ಯೋಜನೆ ಲೆಕ್ಕಶೀರ್ಷಿಕೆ 2225-03-277-2-53ರ “ಹಿಂದುಳಿದ 
ವರ್ಗಗಳ ವಿದ್ಯಾರ್ಥಿಗಳಿಗಾಗಿ ಹೊಸ ವಿದ್ಯಾರ್ಥಿನಿಲಯಗಳ ಪ್ರಾರಂಭ ಮತ್ತು ನಿರ್ವಹಣೆ” ಇದರಡಿ ಲಭ್ಯವಿರುವ ಅನುದಾನದ ಮಿತಿಯಲ್ಲಿಯೇ 
ಭರಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಆಇ 657 ವೆಚ್ಚ-3/2013, ದಿನಾಂಕ 10-10-2013 ರಲ್ಲಿ ನೀಡಿರುವ ಸಹಮತಿಯೊಂದಿಗೆ 
ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಚಿಕ್ಕೇಗೌಡ, 
ಸರ್ಕಾರದ ಉಪ ಕಾರ್ಯದರ್ಶಿ, 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ 


೩೯೫ 





ಸರ್ಕಾರದ ಆದೇಶ ಸಂ. ಹಿಂವಕ 487 ಬಿಎಂಎಸ್‌ 2013, ಬೆ೦ಗಳೂರು, ದಿನಾಂಕ 04-12-2013 ಕ್ಕೆ ಅನುಬಂಧ-1 


2013-14ನೇ ಸಾಲಿನಲ್ಲಿ, 100 ಸಂಖ್ಯಾಬಲದ 60 ಹೊಸ ““ಇಂಜಿನಿಯರಿಂಗ್‌ ಮತ್ತು ವೈದ್ಯಕೀಯ'' ಪುರುಷ/ಮಹಿಳಾ ವಿದ್ಯಾರ್ಥಿನಿಲಯಗಳನ್ನು 
ಮಂಜೂರು ಮಾಡಿರುವ ಸ್ಥಳಗಳ ವಿವರ 




















































































































ಸರ್ಕಾರದ ಉಪ ಕಾರ್ಯದರ್ಶಿ, 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ. 


ಕಮ ವಿದ್ಯಾರ್ಥಿಗಳ ಸಂಖ್ಥಾಬಲ 
ಜಿಲ್ಲೆ ವಿದ್ಯಾರ್ಥಿನಿಲಯಗಳ ಸ್ಥಳ 3 3 
ಸಂಖ್ಯೆ ಪುರುಷ ಮಹಿಳೆ 
1 ಬೆಂಗಳೂರು ನಗರ ಅ) ಬೆಂಗಳೂರು ಉತ್ತರ ತಾಲ್ಲೂಕು 100 100 
ಆ) ಬೆಂಗಳೂರು ದಕ್ಷಿಣ ತಾಲ್ಲೂಕು 100 100 
2 ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ 100 100 
3 ರಾಮನಗರ ರಾಮನಗರ ಟೌನ್‌ 100 100 
4 | ಚಿತ್ರದುರ್ಗ ಚಿತ್ರದುರ್ಗ ಟೌನ್‌ 100 100 
5 ದಾವಣಗೆರೆ ದಾವಣಗೆರೆ ಟೌನ್‌ 100 100 
6 ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಟೌನ್‌ 100 100 
7 ತುಮಕೂರು ತುಮಕೂರು ಟೌನ್‌ 100 100 
8 ಕೋಲಾರ ಕೋಲಾರ ಟೌನ್‌ 100 100 
9 | ಶಿವಮೊಗ್ಗ ಶಿವಮೊಗ್ಗ ಟೌನ್‌ 100 100 
10 ಮೈಸೂರು ಮೈಸೂರು ಟೌನ್‌ 100 100 
11 ಮಂಡ್ಯ ಕೆ.ಜೆ. ಬೆಳ್ಳೂರು ಕ್ರಾಸ್‌, ನಾಗಮಂಗಲ 100 100 
ತಾಲ್ಲೂಕು 
12 ಚಾಮರಾಜನಗರ ಚಾಮರಾಜನಗರ ಟೌನ್‌ 100 100 
13 ದಕ್ಷಿಣ ಕನ್ನಡ ಮಂಗಳೂರು ಟೌನ್‌ 100 100 
14 ಕೊಡಗು ಕುಶಾಲನಗರ, ಸೋಮವಾರಪೇಟೆ 100 100 
ತಾಲ್ಲೂಕು 
15 ಹಾಸನ ಹಾಸನ ಟೌನ್‌ 100 100 
16 ಉಡುಪಿ ಉಡುಪಿ ಟೌನ್‌ 100 100 
17 ಚಿಕ್ಕಮಗಳೂರು ಚಿಕ್ಕಮಗಳೂರು ಟೌನ್‌ 100 100 
18 ಬೆಳಗಾಂ ಬೆಳಗಾಂ ಟೌನ್‌ 100 100 
19 ಬಿಜಾಪುರ ಬಿಜಾಪುರ ಟೌನ್‌ 100 100 
20 ಬಾಗಲಕೋಟೆ ಬಾಗಲಕೋಟೆ ಟೌನ್‌ 100 100 
21 ಗದಗ್‌ ಗದಗ್‌ ಟೌನ್‌ 100 100 
22 ಹಾವೇರಿ ಹಾವೇರಿ ಟೌನ್‌ 100 100 
23 ಧಾರವಾಡ ಹುಬ್ಬಳ್ಳಿ ನಗರ 100 100 
24 ಉತ್ತರ ಕನ್ನಡ ಕಾರವಾರ ಟೌನ್‌ 100 100 
25 ಗುಲ್ಬರ್ಗಾ ಗುಲ್ಬರ್ಗಾ ಟೌನ್‌ 100 100 
26 ಯಾದಗಿರಿ ಯಾದಗಿರಿ ಟೌನ್‌ 100 100 
27 ಬಳ್ಳಾರಿ ಬಳ್ಳಾರಿ ನಗರ 100 100 
28 ರಾಯಚೂರು ರಾಯಚೂರು ಟೌನ್‌ 100 100 
29 ಬೀದರ್‌ ಬೀದರ್‌ ಟೌನ್‌ 100 100 
ಚಿಕ್ಕೇಗೌಡ, 





೩೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ಭಾಗ೧ 





ಸರ್ಕಾರದ ಆದೇಶ ಸಂ. ಹಿಂವಕ 487 ಬಿಎಂಎಸ್‌ 2013, ಬೆಂಗಳೂರು, ದಿನಾಂಕ 04-12-2013 ಕ್ಕೆ ಅನುಬಂಧ-2 






































ಕ್ರಮ ಒಂದು ವಿದ್ಧಾರ್ಥಿನಿಲಯಕ್ಷೆ ಮಂಜೂರು 
೨ p) ಈ 
ಸಂಖ್ಯೆ ನಿಧಿ ವೇತ ಕೇ ಲೂ) ಮಾಡಿದ ಹುದ್ದೆಗಳ ಸಂಖ್ಯೆ 
1 ನಿಲಯಪಾಲಕ 20000-36300 1 
2 ಅಡುಗೆಯವರು 10400-16400 3 
3 ಅಡುಗೆ ಸಹಾಯಕರು 9600-14550 2 
4 ರಾತ್ರಿ ಕಾವಲುಗಾರರು 9600-14550 1 
ಒಟ್ಟು 7 
ಚಿಕ್ಕೇಗೌಡ, 
ಸರ್ಕಾರದ ಉಪ ಕಾರ್ಯದರ್ಶಿ, 
PR. 67 
ಹಿಂದುಳಿದ ವರ್ಗಗಳ ಕಲ್ಲಾಣ ಇಲಾಖೆ. 
SC. 100 § 


ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವಾಲಯ 


ತಿದ್ದುಪಡಿ ಆದೇಶ 
ಸಂ: ಹಿಂವಕ 487 ಬಿಎಂಎಸ್‌ 2013, ಬೆಂಗಳೂರು, ದಿನಾಂಕ 19-12-2013 


ಸರ್ಕಾರದ ಆದೇಶ ಸಂಖ್ಯೆ : ಹಿಂವಕ 487 ಬಿಎಂಎಸ್‌ 2013, ದಿನಾಂಕ 04-12-2013 ಕ್ಕೆ ಲಗತ್ತಿಸಿರುವ ಅನುಬ೦ಧ-2ರ ಕ್ರಮ ಸಂಖ್ಯೆ-। 
ರಲ್ಲಿನ "“ನಿಲಯಪಾಲಕ'' ಎಂಬುದರ ಬದಲಾಗಿ “ನಿಲಯ ಮೇಲ್ವಿಚಾರಕರು” ಎಂಬುದಾಗಿ ಮತ್ತು “ವೇತನ ಶ್ರೇಣಿ ರೂ. 20000-36300” ಎಂಬುದರ 


ಬದಲಾಗಿ “ವೇತನ ಶ್ರೇಣಿ ರೂ. 14550-26700” ಎಂಬುದಾಗಿ ತಿದ್ದಿ ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಚಿಕ್ಕೇಗೌಡ, 
ಸರ್ಕಾರದ ಉಪ ಕಾರ್ಯದರ್ಶಿ, 
ಹಿಂದುಳಿದ ವರ್ಗಗಳ ಕಲಾಣ ಇಲಾಖೆ. 


PR. 68 
50. 1000 


ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವಾಲಯ 
ಸೇರ್ಪಡೆ ಆದೇಶ 
ಸಂ: ಹಿಂವಕ 488 ಬಿಎಂಎಸ್‌ 2013, ಬೆಂಗಳೂರು, ದಿನಾಂಕ 18-11-2013 


ಸರ್ಕಾರದ ಆದೇಶ ಸಂಖ್ಯೆ : ಹಿಂವಕ 488 ಬಿಎಂಎಸ್‌ 2013, ದಿನಾಂಕ 22-10-2013 ರಲ್ಲಿ 100 ಸಂಖ್ಯಾಬಲದ 30 ಹೊಸ ಮೆಟ್ರಿಕ್‌ 
ನಂತರದ ವಿದ್ಯಾರ್ಥಿನಿಲಯಗಳನ್ನು ಪ್ರಾರಂಭಿಸಲು ಮಂಜೂರಾತಿ ನೀಡಿರುವ ಆದೇಶದ ಅನುಬಂಧ-1 ಮತ್ತು 2ರ ಬದಲಿಗೆ ಈ ಸೇರ್ಪಡೆ ಆದೇಶಕ್ಕೆ 
ಲಗತ್ತಿಸಿರುವ ಅನುಬ೦ಧ-1 ಮತ್ತು 2 ರಂತೆ ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಬಿ. ರಘುನಾಥ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಹಿಂದುಳಿದ ವರ್ಗಗಳ ಕಲ್ನಾಣ ಇಲಾಖೆ. 


ಸರ್ಕಾರದ ಆದೇಶ ಸಂ. ಹಿಂವಕ 488 ಬಿಎಂಎಸ್‌ 2013, ಬೆಂಗಳೂರು, ದಿನಾಂಕ 31-10-2013 ಕ್ಕೆ 
ಅನುಬಂಧ-1 
2013-14ನೇ ಸಾಲಿನಲ್ಲಿ, 100 ಸಂಖ್ಯಾಬಲದ 30 ಹೊಸ ಮಹಿಳಾ ನರ್ಸಿಂಗ್‌ ವಿದ್ಯಾರ್ಥಿನಿಲಯಗಳನ್ನು 
ಮಂಜೂರು ಮಾಡಿರುವ ಸ್ಥಳಗಳ ವಿವರ 











ಕ್ರಮ 
sd ಬ್ಯ ಜಿಲ್ಲೆ ವಿದ್ಯಾರ್ಥಿನಿಲಯಗಳ ಸ್ಥಳ ವಿದ್ಯಾರ್ಥಿಗಳ ಸಂಖ್ಯಾಬಲ 
1 ಬೆಂಗಳೂರು ನಗರ ಅ) ವಿಜಯನಗರ, ಬೆಂಗಳೂರು ಉತ್ತರ ತಾಲ್ಲೂಕು 100 
ಆ) ಬೆಂಗಳೂರು ಪೂರ್ವ ತಾಲ್ಲೂಕು 100 
ಇ) ಬೆಂಗಳೂರು ದಕ್ಷಿಣ ತಾಲ್ಲೂಕು 100 
2 ಚಿತ್ರದುರ್ಗ ಚಿತ್ರದುರ್ಗ ಟೌನ್‌ 100 






























































































































































ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ೩೯೭ 
ತಮ ಜಿಲ್ಲೆ ವಿದ್ಯಾರ್ಥಿನಿಲಯಗಳ ಸಳ ವಿದ್ಯಾರ್ಥಿಗಳ ಸಂಖ್ಥಾಬಲ 
ಸಂಖ್ಯೆ ಹ $ ಫಿ $ p) 

3 ದಾವಣಗೆರೆ ದಾವಣಗೆರೆ ಟೌನ್‌ 100 
4 ಚಿಕ್ಕಬಳ್ಳಾಪುರ ಟೌನ್‌ ಚಿಕ್ಕಬಳ್ಳಾಪುರ ಟೌನ್‌ 100 
5 ತುಮಕೂರು ತುಮಕೂರು ಟೌನ್‌ 100 
6 ಕೋಲಾರ ಕೋಲಾರ ಟೌನ್‌ 100 
7 | ಶಿವಮೊಗ್ಗ ಶಿವಮೊಗ್ಗ ಟೌನ್‌ 100 
8 ಮೈಸೂರು ಮೈಸೂರು ಟೌನ್‌ 100 
9 ಮಂಡ್ಯ ಮಂಡ್ಯ ಟೌನ್‌ 100 
10 ಚಾಮರಾಜನಗರ ಚಾಮರಾಜನಗರ ಟೌನ್‌ 100 
11 ದಕ್ಷಿಣ ಕನ್ನಡ ಮಂಗಳೂರು ಟೌನ್‌ 100 
12 ಕೊಡಗು ಕುಶಾಲನಗರ, ಸೋಮವಾರಪೇಟೆ ತಾಲ್ಲೂಕು 100 
13 ಹಾಸನ ಹಾಸನ ಟೌನ್‌ 100 
14 ಉಡುಪಿ ಉಡುಪಿ ಟೌನ್‌ 100 
15 ಚಿಕ್ಕಮಗಳೂರು ಚಿಕ್ಕಮಗಳೂರು ಟೌನ್‌ (ನರಿಗುಡ್ಡೇನಹಳ್ಳಿ) 100 
16 ಬೆಳಗಾಂ ಬೆಳಗಾಂ ಟೌನ್‌ 100 
17 ಬಿಜಾಪುರ ಬಿಜಾಪುರ ಟೌನ್‌ 100 
18 ಬಾಗಲಕೋಟೆ ಬಾಗಲಕೋಟೆ ಟೌನ್‌ 100 
19 ಗದಗ್‌ ಗದಗ್‌ ಟೌನ್‌ 100 
20 ಹಾವೇರಿ ಹಾವೇರಿ ಟೌನ್‌ 100 
21 ಧಾರವಾಡ ಧಾರವಾಡ ಟೌನ್‌ 100 
22 ಉತ್ತರ ಕನ್ನಡ ಡಾಂಡೇಲೆ ನಗರ, ಹಳಿಯಾಳ ತಾಲ್ಲೂಕು 100 
23 ಗುಲ್ಬರ್ಗಾ ಗುಲ್ಬರ್ಗಾ ಟೌನ್‌ 100 
24 ಕೊಪ್ಪಳ ಗಂಗಾವತಿ ಟೌನ್‌ 100 
25 ಯಾದಗಿರಿ ಯಾದಗಿರಿ ಟೌನ್‌ 100 
26 ಬಳ್ಳಾರಿ ಬಳ್ಳಾರಿ ಟೌನ್‌ 100 
27 ರಾಯಚೂರು ರಾಯಚೂರು ಟೌನ್‌ 100 
28 ಬೀದರ್‌ ಬೀದರ್‌ ಟೌನ್‌ 100 
ಹೆಚ್‌.ಬಿ. ರಘುನಾಥ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ-2, 
ಹಿಂದುಳಿದ ವರ್ಗಗಳ ಕಲ್ಕಾಣ ಇಲಾಖೆ. 
ಸರ್ಕಾರದ ಆದೇಶ ಸಂಖ್ಯೆ ಹಿಂವಕ 488 ಬಿಎಂಎಸ್‌ 2013, ಬೆಂಗಳೂರು, ದಿನಾಂಕ 31-10-2013 ಕ್ಕೆ 
ಅನುಬಂಧ-2 
ಇ ವಿವರ ವೇತನಶ್ರೇಣಿ (ರೂ) ಸ i ML 
1 ನಿಲಯ ಮೇಲ್ವಿಚಾರಕರು 14550-26700 1 
2 ಅಡುಗೆಯವರು 10400-16400 3 
3 ಅಡುಗೆ ಸಹಾಯಕರು 9600-14550 2 
4 ರಾತ್ರಿ ಕಾವಲುಗಾರರು 9600-14550 1 
ಒಟ್ಟು 7 
ಹೆಚ್‌.ಬಿ. ರಘುನಾಥ್‌.. 
PR. 69 ಸರ್ಕಾರದ ಅಧೀನ ಕಾರ್ಯದರ್ಶಿ-2, 
5೦.100 ಹಿಂದುಳಿದ ವರ್ಗಗಳ ಕಲ್ಕಾಣ ಇಲಾಖೆ. 


೩೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ಭಾಗ೧ 





ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 
ವಿಷಯ:- ಕರ್ನಾಟಕ ರಾಜ್ಯದ ಸರ್ಕಾರಿ ಸ್ವಾಮ್ಯದ ಜಲಸಂಪನ್ಮೂಲಗಳಾದ ಜಲಾಶಯಗಳು, ಕೆರೆಗಳು, ನದಿಗಳು, ತೊರೆಗಳು ಮತ್ತು 
ಅಳಿವೆಗಳು ಹಾಗೂ ಇತರೆ ಜಲಸಂಪನ್ಮೂಲಗಳ ಮೀನು ಪಾಶುವಾರು ಹಕ್ಕಿನ ವಿಲೇವಾರಿಗೆ ಸಂಬಂಧಪಟ್ಟಂತೆ ರೂಪಿಸಿರುವ 
ಪರಿಷ್ಕೃತ ನಿಯಮಗಳ ಒಳನಾಡು ಮೀನುಗಾರಿಕಾ ಕಾರ್ಯನೀತಿ-2014ನ್ನು ಹೊರಡಿಸುವ ಬಗ್ಗೆ. 
ಓದಲಾಗಿದೆ:- (1) ಸರ್ಕಾರದ ಆದೇಶ ಸಂಖ್ಯೆ:ಪಸ೦ಮೀ 167 ಮೀಇಇ 2005 ದಿನಾಂಕ:28/01/2006. 
(2) ಮೀನುಗಾರಿಕೆ ನಿರ್ದೇಶಕರ ಪತ್ರ ಸಂಖ್ಯೆ:ಹಗುಪ (2)/130/2011-12, ದಿನಾಂಕ:14-11-2013 ಮತ್ತು 21-11-2013. 
ಪ್ರಸ್ತಾವನೆ: 
ರಾಜ್ಯದ ಹಿನ್ನೀರು ಮತ್ತು ಒಳನಾಡು ಜಲಸಂಪನ್ಮೂಲಗಳಲ್ಲಿ ಸುಸ್ಥಿರ ಮೀನುಗಾರಿಕೆ ಉತ್ತೇಜಿಸಲು ಮೀನುಗಾರಿಕೆ ಹಕ್ಕುಗಳ ವಿಲೇವಾರಿ ಸಂಬಂಧ 
2006ರಲ್ಲಿ ಪ್ರಕಟಿಸಲಾದ ಗುತ್ತಿಗೆ ನಿಯಮಗಳನ್ನು ಪರಿಷ್ಕರಿಸಲು ಸರ್ಕಾರವು ನಿರ್ಧರಿಸಿದೆ. 
ಕರ್ನಾಟಕ ರಾಜ್ಯದಲ್ಲಿ ಮೀನುಗಾರಿಕೆ ಇಲಾಖೆಯ ಆಡಳಿತ ವ್ಯಾಪ್ತಿಯಲ್ಲಿ ಒಟ್ಟು 5.65 ಲಕ್ಷ ಹೆಕ್ಟೇರ್‌ ಜಲವಿಸ್ತೀರ್ಣವುಳ್ಳ ಜಲಾಶಯಗಳು ಮತ್ತು 
ಕೆರೆಗಳು ಇರುತ್ತವೆ. ಇವುಗಳಲ್ಲಿ 2.72 ಲಕ್ಷ ಹೆ. ಜಲವಿಸ್ತೀರ್ಣವುಳ್ಳ 82 ಜಲಾಶಯಗಳು, 1.72 ಲಕ್ಷ ಹೆ. ಜಲವಿಸ್ತೀರ್ಣವುಳ್ಳ 3399 ಕೆರೆಗಳು, 1.21 ಲಕ್ಷ 
ಹೆ. ಜಲವಿಸ್ತೀರ್ಣವುಳ್ಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರೆಗಳು ಇರುತ್ತವೆ. ಅಲ್ಲದೆ, ಸುಮಾರು 5813 ಕಿ.ಮೀ. ಉದ್ದದ ನದಿಗಳು ಮತ್ತು ತೊರೆಗಳು ಇದ್ದು, 
ಈ ಎಲ್ಲಾ ಜಲಸಂಪನ್ಮೂಲಗಳಿಂದ ಕರ್ನಾಟಕದ ಒಳನಾಡು ಮೀನಿನ ಉತ್ಪಾದನೆ ಸುಮಾರು 2.00 ಲಕ್ಷ ಟನ್‌ನಷ್ಟಿದೆ. ಇದು ರಾಜ್ಯದ ಒಟ್ಟು ಮೀನಿನ 
ಉತ್ಪಾದನೆಯ ಶೇ.48ರಷ್ಟು ಇರುತ್ತದೆ. ಮುಂದಿನ ದಿನಗಳಲ್ಲಿ ಒಳನಾಡಿನ ಮೀನು ಉತ್ಪಾದನೆ ತೀವ್ರಗತಿಯಲ್ಲಿ ಬೆಳೆವಣಿಗೆಯಾಗುವ ನಿರೀಕ್ಷೆಯಿದ್ದು, ರಾಜ್ಯದ 
ಒಟ್ಟು ಮೀನು ಉತ್ಪಾದನೆಯಲ್ಲಿ ಹೆಚ್ಚಿನ ಉತ್ಪಾದನೆಯನ್ನು ಒಳನಾಡು ಮೀನು ಕೃಷಿಯಿ೦ದ ಒದಗಿಸುವ ಹೆಚ್ಚಿನ ಸಾಧ್ಯತೆಗಳಿರುತ್ತದೆ. 
ರಾಜ್ಯದಲ್ಲಿರುವ ಬಹುಪಾಲು ಒಳನಾಡು ಜಲಸಂಪನ್ಮೂಲಗಳು ನೀರಿಗಾಗಿ ಮಳೆಯನ್ನೇ ಅವಲಂಬಿಸಿದ್ದು, ಹಲವು ಕೆರೆಗಳು ಮುಂಗಾರು 
ಮಳೆಯಿಂದ ತುಂಬುವ ಸಾಧ್ಯತೆಗಳಿದ್ದು, ಕೆಲವು ಕೆರೆಗಳು ಹಿಂಗಾರು ಮಳೆಯನ್ನು ಆಶ್ರಯಿಸಿರುತ್ತವೆ. ಹಾಗಾಗಿ ಒಳನಾಡು ಜಲಸಂಪನ್ಮೂಲಗಳಲ್ಲಿ ಸದಾ 
ನೀರು ನಿಲ್ಲುವ ಸರ್ವಕಾಲಿಕ ಕೆರೆಗಳ ಸಂಖ್ಯೆ ಬಹಳ ಕಡಿಮೆ ಇರುತ್ತವೆ. ಗರಿಷ್ಟ ಸಂಖ್ಯೆಯ ಕೆರೆಗಳು ಅರೆಕಾಲಿಕ ಕೆರೆಗಳಾಗಿದ್ದು, ಕೇವಲ 4-5 ತಿಂಗಳು 
ಅವಧಿಗೆ ನೀರು ನಿಲ್ಲುವ ಸಾಧ್ಯತೆ ಇದ್ದು, ಹಲವಾರು ಸಂದರ್ಭಗಳಲ್ಲಿ ಮಳೆಯನ್ನು ನಿರೀಕ್ಷಿಸಿ ಜಲಸಂಪನ್ಮೂಲಗಳಲ್ಲಿ ನೀರು ಶೇಖರಣೆ ಆಗಬಹುದೆಂದು 
ಭಾವಿಸಿ ಮೀನು ಕೃಷಿಕರು ಮೀನು ಪಾಶುವಾರು ಹಕ್ಕನ್ನು ಪಡೆದು ನಷ್ಟಗೊಂಡಿರುವ ಹಲವು ನಿದರ್ಶನಗಳಿವೆ. ಅಲ್ಲದೆ, ಮೀನು ಕೃಷಿಗೆ ಬಹು ಮುಖ್ಯವಾಗಿ 
ಮೀನುಮರಿಗಳ ಲಭ್ಯತೆ ಮುಂಗಾರು ಅವಧಿಯಲ್ಲಿರುವುದರಿಂದ, ಈ ಅವಧಿಗೆ ಮುಂಚೆ ಕೆರೆಗಳ ಮೀನು ಪಾಶುವಾರು ಹಕ್ಕನ್ನು ವಿಲೇವಾರಿ ಮಾಡಿ ಅರ್ಹ 
ಸಹಕಾರ ಸಂಘಗಳು ಮತ್ತು ವ್ಯಕ್ತಿಗೆ ಗುತ್ತಿಗೆಯನ್ನು ವರ್ಗಾಯಿಸದಿದ್ದಲ್ಲಿ ಮೀನು ಉತ್ಪಾದನೆ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗುವ ಸಾಧ್ಯತೆಗಳು 
ಇರುತ್ತವೆ. 
ಒಳನಾಡು ಜಲಸಂಪನ್ಮೂಲಗಳಲ್ಲಿ ಗರಿಷ್ಟ ಮೀನು ಉತ್ಪಾದನೆ ಮಾಡುವುದು ಸರ್ಕಾರದ ಮುಖ್ಯ ಗುರಿಯಾಗಿದ್ದು, ಇದಕ್ಕೆ ಪೂರಕವಾಗಿ ಮೀನು 
ಪಾಶುವಾರು ಹಕ್ಕಿನ ಗುತ್ತಿಗೆ ಆದೇಶಗಳನ್ನು ಸಕಾಲದಲ್ಲಿ ಅರ್ಹ ಸಹಕಾರ ಸಂಘಗಳಿಗೆ / ವ್ಯಕ್ತಿಗಳಿಗೆ ತಲುಪಿಸುವುದು, ಮತ್ತು ಉತ್ತಮ ತಳಿಯ ಗುಣಮಟ್ಟದ 
ಮೀನುಮರಿಗಳನ್ನು ಸಕಾಲದಲ್ಲಿ ಮೀನು ಕೃಷಿಕರಿಗೆ ಒದಗಿಸುವುದು ಸರ್ಕಾರದ ಉದ್ದೇಶವಾಗಿರುತ್ತದೆ. 


ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಸುಮಾರು 5.50 ಲಕ್ಷಕ್ಕೂ ಮೀರಿದ ಒಳನಾಡು ಮೀನುಗಾರರಿದ್ದು, ಅವರಲ್ಲಿ ಸುಮಾರು 150 ಲಕ್ಷಕ್ಕೂ ಮೀರಿದ 
ಮೀನುಗಾರರು ಸಕ್ರಿಯವಾಗಿ ಮೀನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಎಲ್ಲಾ ಮೀನುಗಾರರ ಸರ್ವತೋಮುಖ ಅಭಿವೃದ್ಧಿ, ಸಮಗ್ರ ಮೀನುಗಾರಿಕಾ 
ಚಟುವಟಿಕೆಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಈ ನಿಟ್ಟಿನಲ್ಲಿ ಮೀನುಗಾರರಿಗೆ ಗುಣಮಟ್ಟದ ಮೀನು ತಳಿಗಳನ್ನು ಅಭಿವೃದ್ಧಿಪಡಿಸಿ, ಸಕಾಲದಲ್ಲಿ 
ಒದಗಿಸುವುದಕ್ಕಾಗಿ ಮೀನುಗಾರಿಕೆ ಇಲಾಖೆಯು ಕಾರ್ಯೋನ್ಮುಖವಾಗಿರುತ್ತದೆ. ಹೆಚ್ಚಿನ ಪಾಲಿನ ಮೀನುಗಾರರು ಸರ್ಕಾರಿ ಸ್ವಾಮ್ಯದ ಜಲಸಂಪನ್ಮೂಲಗಳನ್ನು 
ಗುತ್ತಿಗೆ ಪಡೆದು, ಮೀನು ಕೃಷಿ ಕೈಗೊಳ್ಳುವುದರಿಂದ, ಕ್ಲುಪ್ತ ಸಮಯದಲ್ಲಿ ಜಲಸಂಪನ್ಮೂಲಗಳ ಗುತ್ತಿಗೆ ಆದೇಶಗಳು ಅವರ ಕೈ ಸೇರುವುದು ಅತಿ 
ಮುಖ್ಯವಾಗಿರುತ್ತದೆ. ಆದುದರಿಂದ, ಒಳನಾಡು ಜಲಸಂಪನ್ಮೂಲಗಳನ್ನು ಗುತ್ತಿಗೆ ಪಡೆಯುವ ಕಾರ್ಯ ವಿಧಾನವನ್ನು ಸರಳೀಕರಿಸಿ, ಮೀನುಗಾರರನ್ನೇ ಕೇಂದ್ರ 
ಬಿಂದುವನ್ನಾಗಿರಿಸಿಕೊಂಡು ನೀತಿಯನ್ನು ರೂಪಿಸಿ, ಮೀನುಗಾರರು ಮತ್ತು ಅವರ ಸಹಕಾರ ಸಂಘಗಳಿಗೆ ಆದ್ಯತೆ ನೀಡಿ, ಗುತ್ತಿಗೆ ನೀಡುವ ಅಧಿಕಾರವನ್ನು 
ವಿಕೇಂದ್ರೀಕರಿಸಿ, “ಸಕಾಲ”ದಲ್ಲಿ ಗುತ್ತಿಗೆ ಆದೇಶಗಳು ಮೀನುಗಾರರ ಕೈ ಸೇರಬೇಕೆನ್ನುವ ಉದ್ದೇಶ ಸರ್ಕಾರದ್ದಾಗಿರುತ್ತದೆ. 


pr) 


ಬಂದಿದ್ದು, ಸುಮಾರು 8 ವರ್ಷಗಳಿಂದ ಈ ನಿಯಮಾನುಸಾರ ಒಳನಾಡು ಜಲಸಂಪನ್ಮೂಲಗಳ ಮೀನು ಪಾಶುವಾರು ಹಕ್ಕನ್ನು ವಿಲೇವಾರಿ ಮಾಡಲಾಗುತ್ತಿದೆ. 
ಕಳೆದ 8 ವರ್ಷಗಳಿಂದ ಈ ನಿಯಮಗಳ ಅನುಷ್ಟಾನದ ಅವಧಿಯಲ್ಲಿ ದ್ವಂದ್ವತೆಗಳು, ನ್ಯೂನ್ಯತೆಗಳು, ಕೆರೆಗಳನ್ನು ವಿಲೇವಾರಿ ಮಾಡುವ “ಕಾಲಕಪಟ್ಟಿ” ಯಲ್ಲಿ 
ಹೊಂದಾಣಿಕೆಯಿಲ್ಲದೆ ಇರುವುದು ಮತ್ತು ಈ ನಿಯಮಗಳ ಮೇಲೆ ರಾಜ್ಯದ ಹಲವು ನ್ಯಾಯಾಲಯಗಳಲ್ಲಿ, ಪ್ರಮುಖವಾಗಿ ಮಾನ್ಯ ಕರ್ನಾಟಕ ಉಚ್ಚ 
ನ್ಯಾಯಾಲಯದಲ್ಲಿ ಪ್ರಸ್ತುತ ಚಾಲ್ತಿಯಲ್ಲಿರುವ ಒಳನಾಡು ಜಲಸ೦ಪನ್ಮೂಲಗಳ ಮೀನು ಪಾಶುವಾರು ಹಕ್ಕಿನ ನಿಯಮಗಳನ್ನು ಹಾಗೂ ಗುತ್ತಿಗೆ ಆದೇಶಗಳನ್ನು 
ಪ್ರಶ್ನಿಸಿ ದಾವೆಗಳು ದಾಖಲಾಗಿದ್ದು, ಈ ದಾವೆಗಳಲ್ಲಿ ನೀಡಿದ ತೀರ್ಪಿನ ಹಿನ್ನೆಲೆಯಲ್ಲಿ ಚಾಲ್ತಿಯಲ್ಲಿರುವ ಮೀನು ಪಾಶುವಾರು ಹಕ್ಕಿನ ವಿಲೇವಾರಿ 
ನಿಯಮಗಳನ್ನು ಪರಿಷ್ಕರಿಸುವುದು ಅಗತ್ಯವೆಂದು ಸರ್ಕಾರವು ಮನಗಂಡಿರುತ್ತದೆ. 


ಪ್ರಸ್ತುತ ಜಾರಿಯಲ್ಲಿರುವ ಒಳನಾಡು ಜಲಸ೦ಪನ್ಮೂಲಗಳ ಮೀನು ಪಾಶುವಾರು ಹಕ್ಕಿನ ವಿಲೇವಾರಿ ನಿಯಮಗಳು 2006 ರಿಂದ ಜಾರಿಗೆ 


ಆದುದರಿಂದ, ರಾಜ್ಯದ ಸರ್ಕಾರಿ ಸ್ವಾಮ್ಯದ ಎಲ್ಲಾ ಒಳನಾಡು ಜಲಸಂಪನ್ಮೂಲಗಳಲ್ಲಿ ಮೀನು ಉತ್ಪಾದನೆಯನ್ನು ಗರಿಷ್ಟ ಪ್ರಮಾಣಕ್ಕೇರಿಸುವ, 
ಮೀನು ಕೃಷಿಯನ್ನು ಜೀವನಾಧಾರವಾಗಿ ಅವಲಂಬಿಸಿರುವ ಒಳನಾಡು ಮೀನುಗಾರರಿಗೆ ಸ್ವಯಂ ಉದ್ಯೋಗವನ್ನು ಕಲ್ಪಿಸಿಕೊಡುವುದರ ಮುಖಾಂತರ ಅವರ 
ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣಕ್ಕೆ ಒತ್ತು ನೀಡುವ ಹಾಗೂ ಚಾಲ್ತಿಯಲ್ಲಿರುವ ಗುತ್ತಿಗೆ ನಿಯಮಾವಳಿಗಳಲ್ಲಿರುವ ನ್ಯೂನ್ಯತೆಗಳನ್ನು ಸರಿಪಡಿಸಿ ಮತ್ತು 
ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ತೀರ್ಪಿನ ಅಂಶಗಳನ್ನು ಅಳವಡಿಸಿಕೊಂಡು ಸಮಗ್ರವಾದ ಒಳನಾಡು ಜಲಸಂಪನ್ಮೂಲಗಳ ಮೀನು ಪಾಶುವಾರು 
ಹಕ್ಕಿನ ವಿಲೇವಾರಿ ನಿಯಮಾವಳಿಗಳನ್ನು ರೂಪಿಸಲು ನಿರ್ಧರಿಸಿ ಈ ಕೆಳಕಂಡಂತೆ ಆದೇಶಿಸಲಾಗಿದೆ. 


ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ರ್ಜ 





ಆದೇಶ ಸಂಖ್ಯೆ:ಪಸಂಮೀ 125 ಮೀಣ 2013, ಬೆಂಗಳೂರು ದಿನಾಂಕ:21-02-2014 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಈ ವಿಷಯವನ್ನು ಕೂಲಂಕಷವಾಗಿ ಪರಿಶೀಲಿಸಿ ಮೀನುಗಾರಿಕೆ ಇಲಾಖೆಯ / ಅರಣ್ಯ 


ಇಲಾಖೆಯ / ಗ್ರಾಮ ಪಂಚಾಯತ್‌ಗಳ / ಜಲಸಂವರ್ಧನೆ ಯೋಜನಾ ಸಂಘದ / ಕೆರೆ ಅಭಿವೃದ್ಧಿ ಪ್ರಾಧಿಕಾರದ / ಇತರೆ ಇಲಾಖೆಗಳ / ಪ್ರಾಧಿಕಾರಗಳ / 
ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳ ವ್ಯಾಪ್ತಿಯಲ್ಲಿನ ಹಾಗೂ ಸರ್ಕಾರಿ ಸ್ವಾಮ್ಯದ ಒಳನಾಡು ಜಲಸಂಪನ್ಮೂಲಗಳಾದ ಜಲಾಶಯಗಳ / ಕೆರೆಗಳ / ಕೊಳಗಳ / 
ನದಿಗಳ / ತೊರೆಗಳ / ಅಳಿವೆಗಳ ಇತ್ಯಾದಿ ಜಲಸಂಪನ್ಮೂಲಗಳ ಮೀನು ಪಾಶುವಾರು ಹಕ್ಕಿನ ವಿಲೇವಾರಿಗೆ ಸಂಬಂಧಪಟ್ಟಂತೆ ಹೊರಡಿಸಲಾಗಿದ್ದ 
ದಿನಾ೦ಕ:28-01-2006ರ ಆದೇಶ ಸಂಖ್ಯೆ:ಪಸಂಮೀ/167/ಮೀಇಇ/2005 ವನ್ನು ರದ್ದುಪಡಿಸಿ ಮೀನುಗಾರಿಕಾ ಜಲಸಂಪನ್ಮೂಲಗಳ ವಿಲೇವಾರಿ 
ಕಾರ್ಯನೀತಿ-2014ಕ್ಕೆ ಅನುಮೋದನೆ ನೀಡಲಾಗಿದೆ ಹಾಗೂ ಈ ಕಾರ್ಯನೀತಿಯು 2014-15ನೇ ಸಾಲಿನ ಮೀನುಗಾರಿಕಾ ಫಸಲಿ ವರ್ಷದಿಂದ ಮುಂದಿನ 
ಆದೇಶದವರೆಗೆ ಈ ಕೆಳಕಂಡ ಸಮಗ್ರವಾದ ಒಳನಾಡು ಜಲಸಂಪನ್ಮೂಲಗಳ ಮೀನು ಪಾಶುವಾರು ಹಕ್ಕಿನ ವಿಲೇವಾರಿ ನಿಯಮಗಳನ್ನು ಜಾರಿಗೊಳಿಸಿ 


ಆದೇಶಿಸಿದೆ. 
ಕಂಡಿಕೆ-1:- 
ಸರ್ಕಾರಿ ಸ್ವಾಮ್ಯದ ಜಲಸಂಪನ್ಮೂಲಗಳ ಒಡೆತನವು ಯಾವುದೇ ಇಲಾಖೆಯ / ಪ್ರಾಧಿಕಾರದ / ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯ ವ್ಯಾಪಿಗೆ 


ಒಳಪಟ್ಟಿದ್ದರೂ ಕೂಡ, ಅಂತಹ ಜಲಸಂಪನ್ಮೂಲಗಳ ಮೀನು ಪಾಶುವಾರು ಹಕ್ಕಿನ ವಿಲೇವಾರಿಯ ವಿಷಯವು ಮೀನುಗಾರಿಕೆ ಇಲಾಖೆಯ ವ್ಯಾಪಿಗೆ 
ಒಳಪಟ್ಟಿರುತ್ತದೆ 
ಕಂಡಿಕೆ-2:- 


ಸರ್ಕಾರವು ಈ ಹಿಂದೆ ಹೊರಡಿಸಿದ್ದ ಸಂಖ್ಯೆ:ಪಸಂಮೀ/167/ಮೀಇಇ/2005, ದಿನಾಂಕ: 28-01-2006ರ ಆದೇಶದಲ್ಲಿನ ವಿಲೇವಾರಿ 
ನಿಯಮಗಳ ಪಕಾರ ವಿಲೇವಾರಿಯಾದ ಎಲ್ಲಾ ಜಲಸಂಪನ್ಮೂಲಗಳ ವಿಲೇವಾರಿ ಅವಧಿ ಮುಗಿದನಂತರ ಆ ಜಲಸಂಪನ್ಮೂಲಗಳಿಗೆ ಸಂಬಂಧಿಸಿದಂತೆ ಈ 
ಆದೇಶ ಜಾರಿಗೆ ಬರುತ್ತದೆ. 


ಕಂಡಿಕೆ-3:- 
ಒಳನಾಡು ಜಲಸಂಪನ್ಮೂಲಗಳ ವರ್ಗೀಕರಣ 
1 ಕೆರೆಗಳ ವರ್ಗೀಕರಣ: 
(1) ಮೀನುಗಾರಿಕೆ ಇಲಾಖಾ ವ್ಯಾಪ್ತಿಯ ಕೆರೆಗಳು:- 
ಅ) 40 ಹೆಕ್ಟೇರ್‌ಗಿಂತ ಹೆಚ್ಚು ಅಚ್ಚುಕಟ್ಟು ಪ್ರದೇಶವುಳ್ಳ ಸರ್ಕಾರಿ ಸ್ವಾಮ್ಯದ ಎಲ್ಲಾ ಜಲಸ೦ಪನ್ಮೂಲಗಳು. 
ಆ) ಗ್ರಾಮಪಂಚಾಯಿತಿಗಳಿಲ್ಲದ ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆ, ನಗರಪಾಲಿಕೆ, ಮಹಾನಗರಪಾಲಿಕೆ ಇತ್ಯಾದಿ ಸ್ಥಳೀಯ ಸಂಸ್ಥೆಗಳ 
ವ್ಯಾಪ್ತಿಯ 40 ಹೆಕ್ಟೇರ್‌ಗಿ೦ತ ಕಡಿಮೆ ಅಚ್ಚುಕಟ್ಟು ಪ್ರದೇಶದವರೆಗಿನ ಸರ್ಕಾರಿ ಸ್ವಾಮ್ಯದ ಎಲ್ಲಾ ಜಲಸಂಪನ್ಮೂಲಗಳು. 
(2) ಗ್ರಾಮಪಂಚಾಯತಿ ವ್ಯಾಪ್ತಿಯ ಕೆರೆಗಳು:- 
40 ಹೆಕ್ಟೇರ್‌ ಅಚ್ಚುಕಟ್ಟು ಪ್ರದೇಶದವರೆಗಿನ ಸರ್ಕಾರಿ ಸ್ವಾಮ್ಯದ ಜಲಸ೦ಪನ್ಮೂಲಗಳು (ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಇಲಾಖೆಯ ಆದೇಶ ಸಂ.ಗ್ರಾಅಪ 165 ಜಿಪಸ 2002 ದಿನಾಂಕ 01/03/2004 ಮತ್ತು 05/04/2004ರಲ್ಲಿ 40 ಹೆಕ್ಟೇರ್‌ ಅಚ್ಚುಕಟ್ಟು ಪ್ರದೇಶದವರೆಗಿನ 


ಸರ್ಕಾರಿ ಸ್ವಾಮ್ಯದ ಜಲಸಂಪನ್ಮೂಲಗಳ ಮೀನುಗಾರಿಕೆ ಅಭಿವೃದ್ಧಿ ಮತ್ತು ಮೀನು ಪಾಶುವಾರು ಹಕ್ಕು ವಿಲೇವಾರಿಯನ್ನು ಗ್ರಾಮಪಂಚಾಯತಿಗಳಿಗೆ ನೀಡಿ 
ಸರ್ಕಾರವು ಆದೇಶಿಸಿರುವುದನುಸಾರ). 


I) ಜಲಾಶಯಗಳ ವರ್ಗೀಕರಣ:- 

(1) ಸಣ್ಣ ಜಲಾಶಯಗಳು (1000 ಹೆಕ್ಟೇರ್‌ ಜಲವಿಸ್ತೀರ್ಣಕ್ಕಿಂತ ಕಡಿಮೆ ಜಲವಿಸ್ತೀರ್ಣ ಹೊಂದಿರುವ ಜಲಾಶಯಗಳು). 

(2) ಮಧ್ಯಮ ಜಲಾಶಯಗಳು (1001 ರಿಂದ 5000 ಹೆಕ್ಟೇರ್‌ ಜಲವಿಸ್ತೀರ್ಣ ಹೊಂದಿರುವ ಜಲಾಶಯಗಳು) 

(3) ದೊಡ್ಡ ಜಲಾಶಯಗಳು (5001 ಹೆಕ್ಟೇರ್‌ ಜಲವಿಸ್ತೀರ್ಣಕ್ಕಿಂತ ಮೇಲ್ಪಟ್ಟ ಜಲಾಶಯಗಳು) 
॥1) ನದಿ ಭಾಗ:- 

1 ನದಿಯ 25 ಕಿ.ಮೀ. ಉದ್ದದ ಭಾಗ ಅಥವಾ ಆ ತಾಲ್ಲೂಕಿನ ಗಡಿಯೊಳಗೆ ಬರುವ 25 ಕಿ.ಮೀ. ಗಿಂತ ಕಡಿಮೆ ಇರುವ ಭಾಗ. 
IV) ಅಳಿವೆಗಳು:- 
ಕಂಡಿಕೆ-4:- 
ವಿಲೇವಾರಿ ವಿಧಾನಗಳು 
1) ಗುತ್ತಿಗೆ:- 

(ಅ) ಜಲಸಂಪನ್ಮೂಲಗಳನ್ನು ಮೊದಲು ಅರ್ಹ ಮೀನುಗಾರರ ಸಹಕಾರ ಸಂಘಗಳಿಂದ ಅರ್ಜಿಗಳನ್ನು ಆಹ್ಹಾನಿಸಿ ಗರಿಷ್ಟ 5 ವರ್ಷಗಳ ಅವಧಿಗೆ 


ಗುತ್ತಿಗೆಗೆ ನೀಡಲಾಗುವುದು. ಅರ್ಜಿ ಸಲ್ಲಿಸಿದ ಮೀನುಗಾರರ ಸಹಕಾರ ಸಂಘಗಳು ಈ ಆದೇಶದ ಅನುಬಂಧ-1ರಲ್ಲಿ ನಮೂದಿಸಿರುವ ಅರ್ಹತೆಗಳನ್ನು 
ಹೊಂದಿರಬೇಕು ಹಾಗೂ ದಾಖಲಾತಿಗಳನ್ನು ಸಲ್ಲಿಸಬೇಕು. 


(ಆ) ಪ್ರತಿ ಅರ್ಹ ಮೀನುಗಾರರ ಸಹಕಾರ ಸಂಘಕ್ಕೆ, ಆ ಸಂಘದ ಬೈಲಾ ಪ್ರಕಾರ, ಅದರ ಕಾರ್ಯ ವ್ಯಾಪ್ತಿಯಲ್ಲಿ ಗರಿಷ್ಟ 300 ಹೆಕ್ಟೇರ್‌ 
ಜಲವಿಸ್ತೀರ್ಣಕ್ಕೆ ಮೀರದಂತೆ ಗರಿಷ್ಟ ಎರಡು ಕೆರೆ ಅಥವಾ ಈ ಆದೇಶದ ಅನುಬಂಧ-2 ರಲ್ಲಿ ಪಟ್ಟಿ ಮಾಡಿರುವ ಗರಿಷ್ಟ ಒಂದು ಜಲಾಶಯದ ಅಥವಾ 








೪೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ಭಾಗ೧ 





ಗರಿಷ್ಟ ಎರಡು ನದಿ ಭಾಗ ಮಾತ್ರ ಗುತ್ತಿಗೆಗೆ ನೀಡುವುದು. (300 ಹೆ. ಜಲವಿಸ್ತೀರ್ಣ ಮೀರಿದ ಜಲಸಂಪನ್ಮೂಲಗಳಿದ್ದ ಸಂದರ್ಭದಲ್ಲಿ ಕೇವಲ ಒಂದು 
ಜಲಸಂಪನ್ಮೂಲದ ಮೀನು ಪಾಶುವಾರು ಹಕ್ಕನ್ನು ಮಾತ್ರ ಗುತ್ತಿಗೆ ಪಡೆಯಲು ಸದರಿ ಮೀನುಗಾರರ ಸಹಕಾರ ಸಂಘ ಅರ್ಹತೆಯನ್ನು ಹೊಂದಿರುತ್ತದೆ.) 


(ಇ) ಒಂದೇ ಕೆರೆಗೆ, ಕೆರೆಯ ವ್ಯಾಪ್ತಿಯ ಹಲವಾರು ಮೀನುಗಾರಿಕೆ ಸಹಕಾರಿ ಸಂಘಗಳು ಅರ್ಜಿಗಳನ್ನು ಸಲ್ಲಿಸಿದಲ್ಲಿ ಮೊದಲನೆಯ ಆದ್ಯತೆಯನ್ನು 
ಗ್ರಾಮ ಮಟ್ಟದ ಮೀನುಗಾರಿಕೆ ಸಹಕಾರ ಸಂಘಕ್ಕೆ ನಂತರದ ಆದ್ಯತೆಯನ್ನು ಅನುಕ್ರಮವಾಗಿ ಹೋಬಳಿ ಮಟ್ಟದ, ತಾಲ್ಲೂಕು ಮಟ್ಟದ ಅಥವಾ ಜಿಲ್ಲಾ ಮಟ್ಟದ 
ಮೀನುಗಾರರ ಸಹಕಾರ ಸಂಘಕ್ಕೆ ನೀಡುವುದು. 


(ಈ) ಒಂದೇ ಆದ್ಯತೆಯಲ್ಲಿ ಬರುವ ಒಂದಕ್ಕಿಂತ ಹೆಚ್ಚಿನ ಮೀನುಗಾರರ ಸಹಕಾರ ಸಂಘಗಳು ಒಂದೇ ಜಲಸಂಪನ್ಮೂಲಕ್ಕೆ ಅರ್ಜಿ ಸಲ್ಲಿಸಿದ್ದಲ್ಲಿ, 
ಅರ್ಜಿ ಸಲ್ಲಿಸಿರುವ ಅರ್ಹ ಮೀನುಗಾರರ ಸಹಕಾರ ಸಂಘಗಳ ನಡುವೆ ಮಾತ್ರ ಹರಾಜು ನಡೆಸಿ ವಿಲೇವಾರಿ ಮಾಡುವುದು. 

(ಉ) ಕೆಲವು ಆಯ್ದ ನದಿ ಭಾಗಗಳನ್ನು / ಅಳಿವೆಗಳನ್ನು ಮಾತ್ರ ಮೀನುಗಾರರ ಸಹಕಾರ ಸಂಘಗಳು ಅಥವಾ ಮತ್ತ್ಯ ಪ್ರಭೇದಗಳ ಸಂರಕ್ಷಣೆ 
ಜೀವ ವೈವಿಧ್ಯಗಳ ಸಂರಕ್ಷಣೆ ಅಥವಾ ಕರ್ನಾಟಕದ ವಿಶೇಷ ಮೀನು ಪ್ರಭೇದಗಳ ಸಂರಕ್ಷಣೆಗೋಸ್ಕರ ಸಂಘಟಿಸಿರುವ ವನ್ಯ ಜೀವಿ ಸಂಘಗಳು, ಜೀವ 
ವೈವಿಧ್ಯ ಸಂರಕ್ಷಣಾ ಸಂಘಗಳಿಗೆ ಗರಿಷ್ಟ ಎರಡು ನದಿ ಭಾಗಗಳನ್ನು ಮಾತ್ರ ಗುತ್ತಿಗೆ ನೀಡಬಹುದು. ಈ ವನ್ಯ ಜೀವಿ ಸಂಘಗಳು ನೋಂದಾಯಿತ 
ಸಂಘಗಳಾಗಿರಬೇಕು. ಮೀನು ಪ್ರಭೇದಗಳ ಸಂರಕ್ಷಣೆಯಲ್ಲಿ ತೊಡಗಿಸಿಕೊಂಡಿರಬೇಕು. ಹಾಗೂ ಅವರ ಬೈಲಾಗಳಲ್ಲಿ ಮೀನು ಸಂರಕ್ಷಣೆ ಒಂದು ಪ್ರಮುಖ 
ಉದ್ದೇಶವಾಗಿರಬೇಕು. 

2) ಟೆಂಡರ್‌ ಮತ್ತು ಹರಾಜು:- 

ಗುತ್ತಿಗೆಗೆ ಕೋರದ ಜಲಸಂಪನ್ಮೂಲಗಳ ಮೀನು ಪಾಶುವಾರು ಹಕ್ಕನ್ನು ಟೆಂಡರ್‌-ಕಂ-ಹರಾಜು ಮೂಲಕ ಹೆಚ್ಚಿನ ಪ್ರಚಾರ ನೀಡಿ ಗರಿಷ್ಠ 5 (ಐದು) 
ವರ್ಷಗಳ ಅವಧಿಗೆ ವಿಲೇವಾರಿ ಮಾಡತಕ್ಕದ್ದು. ಈ ವಿಧಾನದಲ್ಲಿ ಮೊದಲು ಹರಾಜನ್ನು ನಡೆಸುವುದು. ನಂತರ ಟೆಂಡರ್‌ ಅರ್ಜಿಗಳನ್ನು ತೆರೆಯುವುದು. 
ಟೆಂಡರ್‌ ಅರ್ಜಿಗಳಲ್ಲಿ ನಮೂದಿಸಿರುವ ಅತಿ ಹೆಚ್ಚಿನ ಮೊತ್ತ ಅಥವಾ ಹರಾಜಿನಲ್ಲಿ ಸೂಚಿಸಿರುವ ಅತಿ ಹೆಚ್ಚಿನ ಬಿಡ್‌ ಮೊತ್ತ ಈ ಎರಡರಲ್ಲಿ ಯಾವುದು 
ಹೆಚ್ಚೋ ಆ ಮೊತ್ತವನ್ನು ಪ್ರಥಮ ವರ್ಷದ ಆಖ್ಯೆರಾದ ಗುತ್ತಿಗೆ ಮೊತ್ತವೆಂದು ಪರಿಗಣಿಸತಕ್ಕದ್ದು. 

3) ಪರವಾನಗಿ:- 

ವೃತ್ತಿಪರ ಮೀನುಗಾರರಿಗೆ ಅಥವಾ ಕ್ರೀಡಾ ಮೀನುಗಾರರಿಗೆ ನಿರ್ದಿಷ್ಟ ಮೊತ್ತವನ್ನು ನಿಗಧಿಪಡಿಸಿ, ನಿಗಧಿತ ಜಲಸಂಪನ್ಮೂಲದಲ್ಲಿ, ನಿಗಧಿತ ಅವಧಿಗೆ 
ಪರವಾನಗಿ ಮೂಲಕ ಮೀನು ಹಿಡಿಯಲು ಅವಕಾಶ ನೀಡುವ ವಿಧಾನ. ರಾಜ್ಯದ ಆಯ್ದ ಜಲಾಶಯಗಳನ್ನು (ಈ ಆದೇಶದ ಅನುಬಂಧ-3ರಲ್ಲಿ ಪಟ್ಟಿ 
ಮಾಡಿರುವ ಜಲಾಶಯಗಳು). ಎಲ್ಲಾ ಅಳಿವೆಗಳನ್ನು ಮತ್ತು ಗುತ್ತಿಗೆಗೆ ಕೋರದ ನದಿ ಭಾಗಗಳನ್ನು ಮೀನುಗಾರರಿಗೆ ಪರವಾನಗಿ ನೀಡುವ ಮುಖಾಂತರ ಮಾತ್ರ 
ಮೀನುಗಾರಿಕೆ ಕೈಗೊಳ್ಳತಕ್ಕದ್ದು. ಪರವಾನಗಿ ಶುಲ್ಕಗಳನ್ನು ಕಂಡಿಕೆ-15ರಲ್ಲಿ ನಿಗಧಿಪಡಿಸಿರುವಂತೆ ವಿಧಿಸುವುದು. 


ಕಂಡಿಕೆ-5:- 











ವಿಶೇಷ ಕಾರಣಾಂತರಗಳಿಂದಾಗಿ, ಎಲ್ಲೆಲ್ಲಿ ಒಳನಾಡು ಕೆರೆಗಳ / ಜಲಾಶಯಗಳ ಮೀನು ಪಾಶುವಾರು ಹಕ್ಕನ್ನು ಮೀನುಗಾರಿಕೆ ಇಲಾಖೆಯಿಂದ 
ನೇರ ಗುತ್ತಿಗೆ ಮುಖಾಂತರವಾಗಲೀ ಅಥವಾ ಟೆಂಡರ್‌-ಕಂ-ಹರಾಜು ಮುಖಾಂತರವಾಗಲೀ ವಿಲೇವಾರಿ ಮಾಡಲು ಸಾಧ್ಯವಾಗದಿದ್ದ ಪಕ್ಷದಲ್ಲಿ, ಅಂತಹ 
ಜಲಸಂಪನ್ಮೂಲಗಳಲ್ಲಿನ ಮೀನು ಪಾಶುವಾರು ಹಕ್ಕನ್ನು ಮೀನುಗಾರಿಕೆ ನಿರ್ದೇಶಕರ ಅನುಮತಿಯ ಮೇರೆಗೆ ಸ್ಥಳೀಯ ಮೀನುಗಾರರಿಗೆ ಪರವಾನಗಿ 
ನೀಡುವ ಮುಖಾಂತರ ಮೀನುಗಾರಿಕೆಯನ್ನು ಕೈಗೊಳ್ಳತಕ್ಕದ್ದು. 


ಕಂಡಿಕೆ-6:- 
ಮೀನುಗಾರಿಕೆ ವರ್ಷ ಮತ್ತು ಗುತ್ತಿಗೆ ಅವಧಿ 


ಪ್ರತಿ ವರ್ಷದ ಜುಲೈ 1 ರಿಂದ ಮುಂದಿನ ವರ್ಷದ ಜೂನ್‌ 30ರವರೆಗಿನ ಅವಧಿಯನ್ನು “ಮೀನುಗಾರಿಕೆ ವರ್ಷ” ವೆಂದು ಪರಿಗಣಿಸುವುದು. 
ಗುತ್ತಿಗೆ ಮುಖಾಂತರವಾಗಲಿ ಅಥವಾ ಟೆಂಡರ್‌ ಮತ್ತು ಹರಾಜು ಮುಖಾಂತರವಾಗಲಿ ನೀಡಲಾಗುವ ಮೀನು ಪಾಶುವಾರು ಹಕ್ಕಿನ ಗುತ್ತಿಗೆಯನ್ನು ಗರಿಷ್ಟ 5 
ವರ್ಷಗಳಿಗೆ ನೀಡತಕ್ಕದ್ದು. ಆದರೆ, ವೃತ್ತಿಪರ ಮೀನುಗಾರರ ಪರವಾನಗಿಗಳು ಆ ವರ್ಷದ ಮೀನುಗಾರಿಕೆ ವರ್ಷಕ್ಕೆ ಸೀಮಿತಗೊಳ್ಳುತ್ತವೆ. ಮೀನುಗಾರಿಕಾ 
ವರ್ಷದ ಮಧ್ಯಂತರದ ಯಾವುದೇ ಅವಧಿಯಲ್ಲಿ ಗುತ್ತಿಗೆ/ಪರವಾನಗಿ ನೀಡಲಾಗಿದ್ದರೂ ಸಹ, ಮೀನುಗಾರಿಕೆ ವರ್ಷದ ಅಂತ್ಯದಲ್ಲಿ ಗುತ್ತಿಗೆಯು 
ಕೊನೆಗೊಳ್ಳುತ್ತದೆ. 


ಕಂಡಿಕೆ-7:- 
ಉಪಯುಕ್ತತಾ ಜಲವಿಸ್ತೀರ್ಣ ಪ್ರದೇಶ ಮತ್ತು ಗುತ್ತಿಗೆ ಮೊತ್ತದ ನಿಗಧಿ 


(ಅ) ಹೊಸದಾಗಿ ಮೀನು ಪಾಶುವಾರು ಹಕ್ಕನ್ನು ಗುತ್ತಿಗೆಗೆ ನೀಡಲಾಗುವ ಜಲಸಂಪನ್ಮೂಲದ ಒಟ್ಟು ಜಲ ವಿಸ್ತೀರ್ಣದ ಶೇಕಡ 50ರಷ್ಟು 
ಜಲವಿಸ್ತೀರ್ಣವನ್ನು ಉಪಯುಕ್ತತಾ ಜಲವಿಸ್ತೀರ್ಣ ಪ್ರದೇಶವೆಂದು (ಇಜಿಜಿಜಛಿಣುತಿಜ ಘಚಿಣಜಡಿ ಖಠಿಡಿಜಚಿಜ ೦ಡಿಜಚಿ) ಗಣನೆಗೆ ತೆಗೆದುಕೊಂಡು, ಈ 
ರೀತಿ ಗಣನೆಗೆ ತೆಗೆದುಕೊಂಡ ಉಪಯುಕ್ತತಾ ಜಲವಿಸ್ತೀರ್ಣಕ್ಕೆ ಮೊದಲನೇ ವರ್ಷ ಪ್ರತಿ ಹೆಕ್ಟೇರಿಗೆ ರೂ.500-00ರಂತೆ (ರೂಪಾಯಿ ಐದು ನೂರು ಮಾತ್ರ) 
ಬರುವ ಮೊತ್ತ ಅಥವಾ ಹಿಂದಿನ ಮೂರು ವರ್ಷಗಳ ಸರಾಸರಿ ಆದಾಯ ಇವೆರಡರಲ್ಲಿ ಯಾವುದು ಹೆಚ್ಚೋ ಅದನ್ನು ಪ್ರಥಮ ವರ್ಷದ ಗುತ್ತಿಗೆ 
ಮೊತ್ತವೆಂದು ನಿಗದಿಪಡಿಸತಕ್ಕದ್ದು. ಈ ರೀತಿ ನಿಗದಿಪಡಿಸಿದ ಗುತ್ತಿಗೆ ಮೊತ್ತಕ್ಕೆ ಉಳಿದ 4 ವರ್ಷಗಳ ಗುತ್ತಿಗೆ ಅವಧಿಯಲ್ಲಿ ಪ್ರತಿ ವರ್ಷ ಹಿಂದಿನ ವರ್ಷದ 
ಗುತ್ತಿಗೆ ಮೊತ್ತಕ್ಕೆ ಶೇ.5ರಷ್ಟು ಹೆಚ್ಚಿಸಿ ಗುತ್ತಿಗೆ ಮೊತ್ತವನ್ನು ನಿಗದಿಪಡಿಸತಕ್ಕದ್ದು. 

(ಆ) ನದಿಗಳನ್ನು ಗುತ್ತಿಗೆ ನೀಡುವ ಪ್ರತಿ ಕಿ.ಮೀ. ಉದ್ದದ ಭಾಗಕ್ಕೆ ರೂ.500.00ರಂತೆ ಮೊದಲನೇ ವರ್ಷದ ಗುತ್ತಿಗೆ ಮೊತ್ತವನ್ನು 
ನಿಗಧಿಪಡಿಸುವುದು. ಉಳಿದ 4 ವರ್ಷಗಳ ಗುತ್ತಿಗೆ ಅವಧಿಯಲ್ಲಿ ಪ್ರತಿ ವರ್ಷ ಹಿಂದಿನ ವರ್ಷದ ಗುತ್ತಿಗೆ ಮೊತ್ತಕ್ಕೆ ಶೇ.5ರಷ್ಟು ಹೆಚ್ಚಿಸಿ ಗುತ್ತಿಗೆ ಮೊತ್ತವನ್ನು 
ನಿಗಧಿಪಡಿಸತಕ್ಕದ್ದು. ನದಿ ಭಾಗಗಳನ್ನು ಮೀನುಗಾರರ ಸಹಕಾರ ಸಂಘಗಳಿಗೆ ಕಂಡಿಕೆ-10ರಲ್ಲಿ ನಮೂದಿಸಿರುವ ಗುತ್ತಿಗೆ ನೀಡುವ ಪ್ರಾಧಿಕಾರಗಳು ಗುತ್ತಿಗೆ 
ನೀಡುವುದು. ಆದರೆ ವಿಶೇಷವಾದ ವನ್ಯಜೀವಿ ಸಂರಕ್ಷಣಾ ಸಂಘಗಳಿಗೆ ಗುತ್ತಿಗೆ ನೀಡುವ ಅಧಿಕಾರ ಮೀನುಗಾರಿಕೆ ನಿರ್ದೇಶಕರಿಗೆ ಮಾತ್ರ ಪ್ರದತ್ತವಾಗಿರುತ್ತದೆ. 








ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ೪೦೧ 





(ಇ) ಈ ರೀತಿಯಾಗಿ ನೀಡಲಾದ 5 ವರ್ಷಗಳ ಪ್ರಥಮ ಗುತ್ತಿಗೆ ಅವಧಿಯು (ಮೊದಲನೇ ಬ್ಲಾಕ್‌) ಮುಗಿದನಂತರ ಸದರಿ ಜಲಸಂಪನ್ಮೂಲಕ್ಕೆ 
ಸಂಬಂಧಿಸಿದಂತೆ ಹೊಸದಾಗಿ 5 ವರ್ಷಗಳ ಎರಡನೇ ಗುತ್ತಿಗೆ ಅವಧಿಗೆ (ಎರಡನೇ ಬ್ಲಾಕ್‌) ಪ್ರಸ್ತಾವನೆಯನ್ನು ಸಲ್ಲಿಸುವ ಸಮಯದಲ್ಲಿ ಪುನ: ಆ 
ಜಲಸಂಪನ್ಮೂಲದ ಒಟ್ಟು ಜಲವಿಸ್ತೀರ್ಣದ ಶೇ.50ರಷ್ಟನ್ನು ಉಪಯುಕ್ತತಾ ಜಲವಿಸ್ತೀರ್ಣವೆಂದು ಗಣನೆಗೆ ತೆಗೆದುಕೊಂಡು ಆ ರೀತಿ ಗಣನೆಗೆ ತೆಗೆದುಕೊಂಡ 
ಜಲವಿಸ್ತೀರ್ಣದ ಪ್ರತಿ ಹೆಕ್ಟೇರಿಗೆ ರೂ.500-00ರಂತೆ ಮತ್ತು ನದಿ ಭಾಗಕ್ಕೆ ಪ್ರತಿ ಕಿ.ಮೀ.ಗೆ ರೂ.500.00ರಂತೆ ಅಥವಾ ಹಿ೦ದಿನ ಮೂರು ವರ್ಷಗಳ ಸರಾಸರಿ 
ಆದಾಯ ಇವೆರಡರಲ್ಲಿ ಯಾವುದು ಹೆಚ್ಚೋ ಅದನ್ನು ಗುತ್ತಿಗೆ ಮೊತ್ತವೆಂದು ನಿಗದಿಪಡಿಸತಕ್ಕದ್ದು. ಈ ರೀತಿ ನಿಗದಿಪಡಿಸಿದ ಗುತ್ತಿಗೆ ಮೊತ್ತಕ್ಕೆ ಆ ಬ್ಲಾಕ್‌ನ 
ಉಳಿದ 4 ವರ್ಷಗಳ ಗುತ್ತಿಗೆ ಅವಧಿಯಲ್ಲಿ ಪ್ರತಿವರ್ಷ ಹಿಂದಿನ ವರ್ಷದ ಗುತ್ತಿಗೆ ಮೊತ್ತಕ್ಕೆ ಶೇ.5ರಷ್ಟು ಹೆಚ್ಚಿಸಿ ಗುತ್ತಿಗೆ ಮೊತ್ತವನ್ನು ನಿಗದಿಪಡಿಸತಕ್ಕದ್ದು. 
ಇದೇ ರೀತಿ ಮುಂದಿನ ಮೂರು ಮತ್ತು ನಂತರದ ಬ್ಲಾಕ್‌ಗಳಿಗೆ ಗುತ್ತಿಗೆ ಮೊತ್ತ ನಿಗಧಿಪಡಿಸುವುದು. 
ಕಂಡಿಕೆ-8:- 
ಮೀನುಗಾರಿಕೆ ನಿಷೇಧ 


ಮುಂಗಾರು ಮಳೆಗಾಲದ ಅವಧಿಯಲ್ಲಿ ಮೀನುಗಳ ವಂಶಾಭಿವೃದ್ಧಿ ಚಟುವಟಿಕೆಗಳು ನಡೆಯುವುದರಿಂದ ಪ್ರತಿ ವರ್ಷದ ಜೂನ್‌ 01 ರಿಂದ 
ಜುಲೈ 30ರವರೆಗೆ ರಾಜ್ಯದ ಎಲ್ಲಾ ಸರ್ವಖತು ಕೆರೆಗಳು, ಜಲಾಶಯಗಳು, ತೊರೆಗಳು, ಅಳಿವೆಗಳು ಮತ್ತು ನದಿಗಳಲ್ಲಿ ಮೀನು ಹಿಡಿಯುವುದನ್ನು 
ಪೂರ್ಣವಾಗಿ ನಿಷೇಧಿಸಲಾಗಿರುತ್ತದೆ. 
ಕಂಡಿಕೆ-9:- 
ಜಲಾಶಯಗಳಲ್ಲಿ “ಪಂಜರದಲ್ಲಿ ಮೀನು ಕೃಷಿ” 

ರಾಜ್ಯದಲ್ಲಿರುವ ಆಯ್ದ ಜಲಾಶಯಗಳಲ್ಲಿ ಸೂಕ್ತ ಸ್ಥಳಗಳನ್ನು ಗುರುತಿಸಿ ಆ ಸ್ಥಳಗಳಲ್ಲಿ “ಪಂಜರದಲ್ಲಿ ಮೀನು ಕೃಷಿ” ಕೈಗೊಳ್ಳಲು ಇಲಾಖೆಯಿಂದ 
ಕ್ರಮಕೈಗೊಳ್ಳುವುದು ಅಥವಾ ಸಮರ್ಥ ಉದ್ಯಮಿಗಳಿಂದ/ಸಹಕಾರ ಸಂಘ/ಸಂಸ್ಥೆಗಳಿಗೆ ಪಾರದರ್ಶಕ ನಿಯಮಗಳನ್ನು ಪಾಲಿಸಿಕೊಂಡು ಗುತ್ತಿಗೆ ಮೂಲಕ 
ಸ್ಥಳವನ್ನು ಹಂಚಿಕೆ ಮಾಡುವುದು. ಜಲಾಶಯಗಳಲ್ಲಿ ಜಲವಿಸ್ತೀರ್ಣದ ಗರಿಷ್ಠ ಶೇಕಡ 10ರ ಭಾಗದಲ್ಲಿ “ಪ೦ಜರಗಳಲ್ಲಿ ಮೀನು ಕೃಷಿ” ಕೈಗೊಳ್ಳುವುದು. ಗುತ್ತಿಗೆ 
ನೀಡುವುದಾದಲ್ಲಿ ಗರಿಷ್ಠ 10 (ಹತ್ತು) ವರ್ಷಗಳ ಅವಧಿಗೆ ನೀಡತಕ್ಕದ್ದು. ಪ್ರತಿ ಘಟಕಕ್ಕೆ 0.25 ಹೆಕ್ಟೇರ್‌ ಜಲವಿಸ್ಮೀರ್ಣವನ್ನು ಗುತ್ತಿಗೆ ನೀಡಬಹುದು. ಹಾಗೂ 
ಪ್ರತಿ ಘಟಕಕ್ಕೆ ಕನಿಷ್ಟ ರೂ.10,000/-ಗಳ ಗುತ್ತಿಗೆ ಮೊತ್ತವನ್ನು ನಿಗಧಿಗೊಳಿಸುವುದು. ಈ ರೀತಿ ವಿಲೇವಾರಿ ಮಾಡಿದ ನಂತರ ಉಳಿದ 9 ವರ್ಷಗಳಿಗೆ 
ಹಿಂದಿನ ವರ್ಷದ ಗುತ್ತಿಗೆ ಮೊತ್ತಕ್ಕೆ ಶೇಕಡ 5ರಷ್ಟು ಗುತ್ತಿಗೆ ಮೊತ್ತವನ್ನು ಹೆಚ್ಚಿಸುವುದು. ಒಬ್ಬ ಫಲಾನುಭವಿಗೆ ಒಂದು ಜಲಾಶಯದಲ್ಲಿ ಗರಿಷ್ಠ 4 
ಘಟಕಗಳನ್ನು ಮಾತ್ರ ಗುತ್ತಿಗೆ ನೀಡುವುದು. 

ಈ ಯೋಜನೆಯ ಅನುಷ್ಠಾನಕ್ಕೆ ಸೂಕ್ತ ಜಲಾಶಯಗಳನ್ನು ಮತ್ತು ಸ್ಥಳಗಳನ್ನು ಆಯ್ಕೆ ಮಾಡಲು ಹಾಗೂ ತತ್ಸಂಬ೦ಧ ಮಾರ್ಗಸೂಚಿಗಳನ್ನು 
ರೂಪಿಸಲು ಮೀನುಗಾರಿಕೆ ನಿರ್ದೇಶಕರವರ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸುವುದು. ಈ ಸಮಿತಿಯು ಗುತ್ತಿಗೆ ಪಡೆಯಲು ಮುಂದೆ ಬರುವ ಅರ್ಜಿದಾರರನ್ನು 
ಪಾರದರ್ಶಕ ನಿಯಮಾನುಸಾರ ಆಯ್ಕೆ ಮಾಡಲು ಅಧಿಕಾರಯುಕ್ತ ಸಮಿತಿಯಾಗಿರುತ್ತದೆ. 
























































ಕಂಡಿಕೆ-10:- 
ಮೀನು ಪಾಶುವಾರು ಹಕ್ಕನ್ನು ವಿಲೇವಾರಿ ಮಾಡುವ ಸಂಬಂಧ ಅಧಿಕಾರ ವಿಕೇಂದ್ರೀಕರಣ 
1. ನೇರ ಗುತ್ತಿಗೆ ಪ್ರಸ್ತಾವನೆಗಳು 
ಗುತ್ತಿಗೆ ನೀಡುವ ಪ್ರಾಧಿಕಾರ ಅಧಿಕಾರದ ಮಿತಿ (ವಾರ್ಷಿಕ ಗುತ್ತಿಗೆ ಮೊತ್ತು 
ಮೀನುಗಾರಿಕೆ ನಿರ್ದೇಶಕರು ಪೂರ್ಣಾಧಿಕಾರ 
ಮೀನುಗಾರಿಕೆ ಜಂಟಿ ನಿರ್ದೇಶಕರು ರೂ. 1,00,000.00 ರವರೆಗೆ 
ಮೀನುಗಾರಿಕೆ ಉಪನಿರ್ದೇಶಕರು ರೂ. 50,000.00 ರವರೆಗೆ 
ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ರೂ. 25,000.00 ರವರೆಗೆ 
2. ಟೆಂಡರ್‌-ಕಂ-ಹರಾಜು ಪ್ರಸ್ತಾವನೆಗಳು 
ದೃಢೀಕರಿಸುವ ಪ್ರಾಧಿಕಾರ ಅಧಿಕಾರದ ಮಿತಿ (ವಾರ್ಷಿಕ ಗುತ್ತಿಗೆ ಮೊತ್ತು 
ಮೀನುಗಾರಿಕೆ ನಿರ್ದೇಶಕರು ಪೂರ್ಣಾಧಿಕಾರ 
ಮೀನುಗಾರಿಕೆ ಜಂಟಿನಿರ್ದೇಶಕರು ರೂ. 1,50,000.00ರವರೆಗೆ 
ಮೀನುಗಾರಿಕೆ ಉಪನಿರ್ದೇಶಕರು ರೂ. 1,00,000.00ರವರೆಗೆ 
ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ರೂ. 50,000.00ರವರೆಗೆ 
ಕಂಡಿಕೆ-11:- 


ಮೀನು ಪಾಶುವಾರು ಹಕ್ಕಿನ ವಿಲೇವಾರಿಗೆ ಸಂಬಂಧಪಟ್ಟಂತೆ ತಾಲ್ಲೂಕು ಮೀನುಗಾರಿಕೆ ಅಧಿಕಾರಿಗಳು ಕಡ್ಡಾಯವಾಗಿ ಪಾಲಿಸಬೇಕಾದ ವಿಧಿ 
ವಿಧಾನಗಳು ಮತ್ತು ಮಾರ್ಗಸೂಚಿಗಳು 


ಮೀನು ಪಾಶುವಾರು ಹಕ್ಕನ್ನು ಮೀನುಗಾರಿಕೆ ಇಲಾಖೆ ಮುಖಾಂತರ ನೇರ ಗುತ್ತಿಗೆ ಆಧಾರದ ಮೇರೆಗೆ, ಅಥವಾ ಟೆಂಡರ್‌-ಕಂ-ಹರಾಜು 
ಮೂಲಕ ಅಥವಾ ಪರವಾನಗಿ ಮೂಲಕ ವಿಲೇವಾರಿ ಮಾಡುವಾಗ ಅನುಕ್ರಮವಾಗಿ ಈ ಆದೇಶದ ಅನುಬಂಧ-4, ಅನುಬಂಧ-5 ಮತ್ತು ಅನುಬಂಧ-6ರಲ್ಲಿ 
ನಮೂದಿಸಲಾಗಿರುವ ವಿಧಿವಿಧಾನಗಳನ್ನು ಮತ್ತು ಮಾರ್ಗಸೂಚಿಗಳನ್ನು ತಾಲ್ಲೂಕು ಮಟ್ಟದ ಮೀನುಗಾರಿಕೆ ಅಧಿಕಾರಿಗಳು ಕಡ್ಡಾಯವಾಗಿ ಪಾಲಿಸತಕ್ಕದ್ದು. 





೪೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ಭಾಗ೧ 





ಕಂಡಿಕೆ-12:- 
ವಿಲೇವಾರಿ ವಿನಾಯಿತಿ 


(ಅ) ಅನಾವೃಷ್ಟಿಯಿಂದ ಒಳನಾಡು ಜಲಸಂಪನ್ಮೂಲಗಳಲ್ಲಿ ಸಾಕಷ್ಟು ನೀರು ಸಂಗ್ರಹಣೆಯಾಗದಿರುವುದು, ಅತೀವೃಷ್ಟಿಯಿಂದ ಕೆರೆಕಟ್ಟೆ ಒಡೆದುಹೋಗಿ 
ನೀರು ಸಂಪೂರ್ಣವಾಗಿ ಸೋರಿ ಹೋಗುವುದು, ಕೆರೆಗಳ ದುರಸ್ತಿ ಕೈಗೊಂಡಿರುವುದು, ಮುಂತಾದ ಇತರೆ ಕಾರಣಗಳಿಂದಾಗಿ ಜಲಸಂಪನ್ಮೂಲಗಳ ಮೀನು 
ಪಾಶುವಾರು ಹಕ್ಕನ್ನು ವಿಲೇವಾರಿ ಮಾಡಲು ಸಾಧ್ಯವಾಗದೇ ಇರುವ ಸಂದರ್ಭಗಳಲ್ಲಿ ತಾಲ್ಲೂಕು ಮಟ್ಟದ ಮೀನುಗಾರಿಕೆ ಅಧಿಕಾರಿಗಳು ಅಂತಹ 
ಜಲಸಂಪನ್ಮೂಲಗಳಿಗೆ ಸಂಬಂಧಪಟ್ಟಂತೆ ವಿಲೇವಾರಿ ವಿನಾಯಿತಿ ಕೋರಿ ಪ್ರಸ್ತಾವನೆಗಳನ್ನು ಆಯಾ ಮೀನುಗಾರಿಕೆ ಫಸಲಿ ವರ್ಷದ ಡಿಸೆಂಬರ್‌ ಮಾಹೆಯ 
ಅಂತ್ಯದೊಳಗಾಗಿ ಮೇಲಾಧಿಕಾರಿಗಳ ಮುಖಾಂತರ ಮೀನುಗಾರಿಕೆ ನಿರ್ದೇಶಕರಿಗೆ ಸಲ್ಲಿಸಿ ವಿಲೇವಾರಿ ವಿನಾಯಿತಿ ಆದೇಶಗಳನ್ನು ಪಡೆದುಕೊಳ್ಳತಕ್ಕದ್ದು. 
ವಿಲೇವಾರಿ ವಿನಾಯಿತಿ ನೀಡುವ ಅಧಿಕಾರ ಮೀನುಗಾರಿಕೆ ನಿರ್ದೇಶಕರಿಗೆ ಪ್ರದತ್ತವಾಗಿರುತ್ತದೆ. ಇಂತಹ ಪ್ರಕರಣಗಳಲ್ಲಿ ಈ ಆದೇಶದ ಅನುಬಂಧ-7ರಲ್ಲಿ 
ನಮೂದಿಸಿರುವಂತೆ ತಾಲ್ಲೂಕು ಮಟ್ಟದ ಅಥವಾ ಜಿಲ್ಲಾ ಮಟ್ಟದ ಮೀನುಗಾರಿಕೆ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಛಾಯಚಿತ್ರದೊಂದಿಗೆ ಮಹಜರು 
ಮಾಡಿರತಕ್ಕದ್ದು. ಜಲಸಂಪನ್ಮೂಲಗಳ ಮೀನು ಪಾಶುವಾರು ಹಕ್ಕು ವಿಲೇವಾರಿಯಾಗದೆ ಅಥವಾ ವಿಲೇವಾರಿ ವಿನಾಯಿತಿ ಪಡೆಯದೆ ಸರ್ಕಾರಕ್ಕೆ ಉಂಟಾಗುವ 
ಆರ್ಥಿಕ ನಷ್ಟಕ್ಕೆ ಹಾಗೂ ಇಂತಹ ಪ್ರಕರಣಗಳಲ್ಲಿ ಸೂಚಿಸಿರುವ ಮಾರ್ಗಸೂಚಿಗಳನ್ನು ಮತ್ತು ನಿಯಮಗಳನ್ನು ಪಾಲಿಸದೇ ಇದ್ದಲ್ಲಿ ಸಂಬಂಧಪಟ್ಟ ತಾಲ್ಲೂಕು 
ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಮೀನುಗಾರಿಕೆ ಅಧಿಕಾರಿಗಳನ್ನು ಜಂಟಿ ಹೊಣೆಗಾರರನ್ನಾಗಿ ಮಾಡಿ ಶಿಸ್ತು ಕ್ರಮಕ್ಕೆ ಒಳಪಡಿಸಲಾಗುವುದು. 


ಕಂಡಿಕೆ-13:- 
ಮೇಲ್ಮನವಿ ಪ್ರಾಧಿಕಾರಗಳು 


ರಾಜ್ಯದ ಒಳನಾಡು ಜಲಸಂಪನ್ಮೂಲಗಳ ವಿಲೇವಾರಿಯಲ್ಲಿ ಅನ್ಯಾಯವಾಗಿದ್ದಲ್ಲಿ ಅಥವಾ ನಿಯಮಬಾಹಿರವಾಗಿ ಗುತ್ತಿಗೆ ಅಥವಾ ಟೆಂಡರ್‌-ಕಂ- 
ಹರಾಜು ಪ್ರಕ್ರಿಯೆ ಮಾಡಿದ್ದಲ್ಲಿ ಗುತ್ತಿಗೆದಾರರು ಅಥವಾ ಟೆಂಡರುದಾರರು / ಹರಾಜುದಾರರು ತಮ್ಮ ದೂರುಗಳನ್ನು ಈ ಕೆಳಕಂಡ ಮೇಲ್ಮನವಿ 
ಪ್ರಾಧಿಕಾರಗಳಿಗೆ ಸಲ್ಲಿಸುವುದು. 














ಗುತ್ತಿಗೆ ನೀಡಿರುವ ಪ್ರಾಧಿಕಾರ ಮೇಲ್ಮನವಿ ಸಲ್ಲಿಸಬೇಕಾದ ಪ್ರಾಧಿಕಾರ 
ಮೀನುಗಾರಿಕೆ ಹರಿಯ ಸಹಾಯಕ ನಿರ್ದೇಶಕರು ಮೀನುಗಾರಿಕೆ ಉಪ ನಿರ್ದೇಶಕರು 
ಮೀನುಗಾರಿಕೆ ಉಪ ನಿರ್ದೇಶಕರು ಮೀನುಗಾರಿಕೆ ನಿರ್ದೇಶಕರು 
ಮೀನುಗಾರಿಕೆ ನಿರ್ದೇಶಕರು ಸರ್ಕಾರ 














ಕಂಡಿಕೆ-14:- 


ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯ ಒಳನಾಡು ಜಲಸಂಪನ್ಮೂಲಗಳ ಮೀನು ಪಾಶುವಾರು ಹಕ್ಕನ್ನು ವಿಲೇವಾರಿ ಮಾಡುವ ಸಂಬಂಧ ಗ್ರಾಮ 
ಪಂಚಾಯತ್‌ಗಳಿಗೆ ಅನ್ಹಯವಾಗುವ ಮಾರ್ಗಸೂಚಿಗಳು : 
ಗ್ರಾಮಪಂಚಾಯತ್‌ಗಳ ವ್ಯಾಪ್ತಿಯ (40 ಹೆಕ್ಟೇರ್‌ ಮತ್ತು ಅದಕ್ಕಿಂತ ಕಡಿಮೆ ಅಚ್ಚುಕಟ್ಟು ಪ್ರದೇಶದವರೆಗೆ ಒಳಪಡುವ) ಕೆರೆಗಳ ಮೀನು 
ಪಾಶುವಾರು ಹಕ್ಕನ್ನು ವಿಲೇವಾರಿ ಮಾಡುವ ಸಂಬಂಧ ಗ್ರಾಮ ಪಂಚಾಯತಿಗಳಿಗೆ ಅನ್ವಯವಾಗುವ ಮಾರ್ಗಸೂಚಿಗಳು. 

(1) ಮೀನು ಪಾಶುವಾರು ಹಕ್ಕಿನ ವಿಲೇವಾರಿಗಾಗಿ ಮೀನುಗಾರಿಕೆ ಫಸಲಿ ವರ್ಷವು ಜುಲೈ 1 ರಿಂದ ಮರು ವರ್ಷದ ಜೂನ್‌ 30ರವರೆಗೆ ಇರುವುದು. 

(2) ಮೀನು ಕೃಷಿ ಮಾಡಲು ಗ್ರಾಮ ಪಂಚಾಯತ್‌ಗಳು ಮೀನುಗಾರಿಕೆ ಇಲಾಖೆಯಿಂದ ತಾಂತ್ರಿಕ ಸಲಹೆ, ಸಹಕಾರ ಮತ್ತು ಮಾರ್ಗದರ್ಶನ 
ಪಡೆಯುವುದು. 

(3) ಗ್ರಾಮ ಪಂಚಾಯತ್‌ಗಳ ವ್ಯಾಪ್ತಿಗೆ ಬರುವ ಕೆರೆಗಳಲ್ಲಿ ಮೀನುಗಾರಿಕೆಯನ್ನು ಗ್ರಾಮ ಪಂಚಾಯತ್‌ಗಳೇ ಸ್ಥಳೀಯ ಮೀನುಗಾರರ ಮುಖಾಂತರ 
ಅಭಿವೃದ್ಧಿಪಡಿಸುವುದು ಅಥವಾ ಸ್ಥಳೀಯ ಮೀನುಗಾರಿಕೆ ಸಹಕಾರ ಸಂಘಗಳ ಮೂಲಕ ಅಭಿವೃದ್ಧಿಪಡಿಸುವುದು. ಇಲ್ಲವಾದಲ್ಲಿ, ಬಹಿರಂಗವಾಗಿ 
ಟೆಂಡರ್‌-ಕಂ-ಹರಾಜು ಮೂಲಕ ವಿಲೇವಾರಿ ಮಾಡುವುದು. ಯಶಸ್ವಿ ಟೆಂಡರುದಾರರು / ಬಿಡ್‌ದಾರರು ಮೀನುಗಾರಿಕೆಯಲ್ಲಿ ತರಬೇತಿ ಪಡೆದು 
ಮೀನು ಕೃಷಿ ಬಗ್ಗೆ ತಾಂತ್ರಿಕ ಜ್ಞಾನ ಮತ್ತು ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳನ್ನು ಪಡೆಯಬಹುದು. 

(4) ವಿಲೇ ಮಾಡಿದ ಮೀನು ಪಾಶುವಾರು ಹಕ್ಕನ್ನು ಸಂಬಂಧಪಟ್ಟ ಗ್ರಾಮ ಪಂಚಾಯತ್‌ಗಳೇ ದೃಢೀಕರಿಸುವುದು. 

(5) ಗ್ರಾಮ ಪಂಚಾಯತ್‌ಗಳು ಮತ್ತು ಬಹಿರಂಗವಾಗಿ ಟೆಂಡರ್‌-ಕಂ-ಹರಾಜು ಮೂಲಕ ಗುತ್ತಿಗೆಗೆ ಪಡೆದವರು ಸ್ಥಳೀಯ ಮೀನುಗಾರಿಕೆ 
ಅಧಿಕಾರಿಗಳ ಶಿಫಾರಸ್ಸಿನಂತೆ ಮೀನುಗಾರಿಕೆ ಇಲಾಖೆಯಿ೦ದಲೇ ಅಥವಾ ಮೀನುಗಾರಿಕೆ ಇಲಾಖೆಯಿಂದ ಅಂಗೀಕೃತಗೊ೦ಡ ಖಾಸಗಿ ಮೀನುಮರಿ 
ಉತ್ಪಾದನಾ / ಪಾಲನಾ ಕೇಂದ್ರಗಳಿಂದ ಮೀನುಮರಿಗಳನ್ನು ಖರೀದಿಸಿ ಕೆರೆಗಳಲ್ಲಿ ಬಿತ್ತನೆ ಮಾಡುವುದು. 

(6) ನಿಷೇಧಿತ ಮೀನು ತಳಿಗಳಾದ ವಿದೇಶಿ ಕ್ಯಾಟ್‌ ಫಿಶ್‌ಗಳಾದ ಆಫ್ರಿಕನ್‌ ಕ್ಯಾಟ್‌ ಫಿಶ್‌ (ಆಣೆ ಮೀನು) ಮತ್ತು ಚೈನೀಸ್‌ ಬಿಗ್‌ ಹೆಡ್‌ (ಆರೀಸ್‌ 
ದತ್ತೀಸ್‌ ನೊಬಲಿನ್‌), ಇತ್ಯಾದಿ ತಳಿಯ ಮೀನುಮರಿಗಳನ್ನು ಮತ್ತು ಸ್ಥಳೀಯ ಮೀನು ಸ೦ತತಿಯ ನಾಶಕ್ಕೆ ಕಾರಣವಾಗುವ ಮೀನು ತಳಿಗಳನ್ನು 
ಯಾವುದೇ ಕಾರಣಕ್ಕೂ ಕೆರೆಗಳಿಗೆ ಬಿತ್ತನೆ ಮಾಡತಕ್ಕದ್ದಲ್ಲ. 

(7) ಕೆರೆಗಳಲ್ಲಿ ಸಿಡಿಮದ್ದು ಮತ್ತು ವಿಷ ಪ್ರಯೋಗ ಮಾಡಿ ಮೀನು ಹಿಡಿಯುವುದನ್ನು ನಿಷೇಧಿಸತಕ್ಕದ್ದು. 

(8) ಗ್ರಾಮ ಪಂಚಾಯತ್‌ಗಳು ಅಥವಾ ಕೆರೆಗಳ ಮೀನು ಪಾಶುವಾರು ಹಕ್ಕನ್ನು ಪಡೆದವರು, ಗಳಿಸಿದ ಆದಾಯ, ಕೆರೆಗಳಿಗೆ ದಾಸ್ತಾನು ಮಾಡಿದ 
ಮೀನುಮರಿಗಳ ವಿವರ ಮತ್ತು ಮೀನು ಹಿಡುವಳಿ ಮಾಡಿದ ಅಂಕಿ ಅಂಶಗಳನ್ನು ತಾಲ್ಲೂಕು ಮಟ್ಟದ ಮೀನುಗಾರಿಕೆ ಅಧಿಕಾರಿಗಳಿಗೆ ಪ್ರತಿ ತಿಂಗಳ 
ಮೊದಲನೇ ವಾರದೊಳಗಾಗಿ ಒಪ್ಪಿಸುವುದು. 

(9) ಕೆರೆಗಳ ಮೀನು ಪಾಶುವಾರು ಹಕ್ಕನ್ನು ವಿಲೇವಾರಿ ಮಾಡಿದ ಬಗ್ಗೆ, ಗಳಿಸಿದ ಆದಾಯದ ಬಗ್ಗೆ ಮತ್ತು ಉದ್ಯೋಗಾವಕಾಶದ ವಿವರಗಳನ್ನು 
ಸಂಬಂಧಪಟ್ಟ ಗ್ರಾಮ ಪಂಚಾಯತ್‌ಗಳು ಪ್ರತಿ ತಿಂಗಳು ಮೊದಲನೆಯ ವಾರದೊಳಗೆ ತಾಲ್ಲೂಕು ಮಟ್ಟದ ಮೀನುಗಾರಿಕೆ ಅಧಿಕಾರಿಗಳಿಗೆ ತಪ್ಪದೇ 
ಕಳುಹಿಸುವುದು. 


ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ೪೦೩ 





(10) ಗ್ರಾಮ ಪಂಚಾಯತ್‌ ವ್ಯಾಪ್ತಿಗೆ ಬರುವ ಎಲ್ಲಾ ಕೆರೆಗಳಲ್ಲಿ ವೈಜ್ಞಾನಿಕವಾಗಿ ಮೀನು ಕೃಷಿ ಕೈಗೊಂಡು ಅಧಿಕ ಮೀನು ಉತ್ಪತ್ತಿ ಮಾಡಿ ಹೆಚ್ಚಿನ 
ಆದಾಯ ಪಡೆಯಲು ಕಾಲಕಾಲಕ್ಕೆ ತಾಲ್ಲೂಕು ಮಟ್ಟದ ಮೀನುಗಾರಿಕೆ ಇಲಾಖೆಯ ಅಧಿಕಾರಿಗಳು ಸಂಬಂಧಪಟ್ಟ ಗ್ರಾಮ ಪಂಚಾಯತ್‌ಗಳಿಗೆ 


ಭೇಟಿ ನೀಡಿ ಸಲಹೆ ಮತ್ತು ಮಾರ್ಗದರ್ಶನ ನೀಡುವುದು. ಮತ್ತು ಗ್ರಾಮ ಪಂಚಾಯತಿಗಳು ಮತ್ತು ಕೆರೆಗಳು ಪಡೆದವರೂ ಸಹ ಮೀನುಗಾರಿಕೆ 


I) 


12) 


13) 


ಇಲಾಖಾಧಿಕಾರಿಗಳ ಮಾರ್ಗದರ್ಶನ ಪಾಲಿಸುವುದು. 


ಸರ್ಕಾರದ ವಿಶೇಷ ಯೋಜನೆಗಳಡಿ (ವಿಶೇಷ ಘಟಕ ಯೋಜನೆಯಡಿ ಮತ್ತು ಗಿರಿಜನ ಉಪಯೋಜನೆಯಡಿ) ಗುರುತಿಸಿದ ಫಲಾನುಭವಿಗಳಿಗೆ 


ಕೆರೆಗಳನ್ನು ಆದ್ಯತೆಯ ಮೇರೆಗೆ ಐದು ವರ್ಷಗಳವರೆಗೆ ಗ್ರಾಮ ಪಂಚಾಯತಿಯವರು ಗುತ್ತಿಗೆ ನೀಡುವುದು. 


ಮೀನುಗಾರರ ಸಹಕಾರ ಸಂಘ / ಜಲಸಂವರ್ಧನೆ ಯೋಜನೆಯಡಿ ನೋಂದಾಯಿಸಿದ ಸಂಘ ಸಂಸ್ಥೆಗಳಿಂದ ಬೇಡಿಕೆ ಬಂದಲ್ಲಿ, ಆದ್ಯತೆಯ 
ಮೇರೆಗೆ ಕೆರೆಗಳ ಗುತ್ತಿಗೆ ನೀಡುವುದು. 


ಈ ಆದೇಶದಲ್ಲಿ ತಿಳಿಸದೇ ಇರುವ ವಿಷಯಗಳಿಗೆ ಸಂಬಂಧಿಸಿದಂತೆ ಸರ್ಕಾರದಿಂದ ಹಾಗೂ ಮೀನುಗಾರಿಕೆ ಇಲಾಖೆಯಿಂದ ಕಾಲಕಾಲಕ್ಕೆ 


ಹೊರಡಿಸಲಾದ / ಹೊರಡಿಸಿರುವ ಆದೇಶಗಳನ್ನು / ಸೂಚನೆಗಳನ್ನು ಯಥಾವತ್ತಾಗಿ ಅಳವಡಿಸಿಕೊಳ್ಳತಕ್ಕದ್ದು. 


























ಕಂಡಿಕೆ-15:- 
ಒಳನಾಡು ಜಲಸಂಪನ್ಮೂಲಗಳಲ್ಲಿ ಮೀನು ಹಿಡುವಳಿಗೆ ಮೀನುಗಾರಿಕೆ ಇಲಾಖೆಯಿಂದ ನಿಗದಿಗೊಳಿಸಿರುವ ಪರವಾನಿಗೆ ಶುಲ್ಕಗಳು. 
ಕ್ರ ವಿವಿಧ ಮೀನು ಶಿಕಾರಿ ಪರವಾನಿಗೆ ಶುಲ್ಕ 
ಷರಾ 
ಸಂ. ಪ್ರಾಕಾರಗಳ ವಿವರ ಜಲಾಶಯ / ಕೆರೆಗಳಿಗೆ ನದಿಗಳಿಗೆ / ಅಳಿವೆಗಳಿಗೆ 

1 2%” ಮೇಲ್ಪಟ್ಟು ಕಣ್ಣಳತೆಯ ಮೊದಲ 300ಮೀ.ವರೆಗಿನ ಮೊದಲ 200 ಮೀ. ಉದ್ದಕ್ಕೆ — 
ಗಿಲ್‌ನೆಟ್‌ ಮೂಲಕ ಹರಿಗೋಲು ಉದ್ದಕ್ಕೆ ರೂ.3000/- ಮತ್ತು ರೂ.1500/- ನಂತರ ಪ್ರತಿ 100 
ಬಳಸಿ ಇಬ್ಬರು ಮೀನು ಗಾರರು | ನಂತರದ ಪ್ರತಿ 100 ಮೀ. ಮೀ. ಉದ್ದದ ಬಲೆಗೆ ರೂ. 300/- 
ಸೇರಿ ಮೀನು ಶಿಕಾರಿ ಉದ್ದದ ಬಲೆಗೆ ರೂ.500/- ರಂತೆ ಗರಿಷ್ಟ ಹೆಚ್ಚುವರಿ 200 ಮೀ. 
ಮಾಡುವುದು. ರಂತೆ ಗರಿಷ್ಠ ಹೆಚ್ಚುವರಿ 200 ವರೆಗೆ ಮಾತ್ರ 

ಮೀ. ವರೆಗೆ ಮಾತ್ರ. 

2 2% ಮೇಲ್ಪಟ್ಟು ಕಣ್ಣಳ ತೆಯ ಮೊದಲ 300 ಮೀ. ವರಗಿನ ಮೊದಲ 200 ಮೀ. ಉದ್ದಕ್ಕೆ — 
ಪ್ರತಿ ಬಿಡುಬಲೆ (ಗಿಲ್‌ನೆಟ್‌) ಉದ್ದಕ್ಕೆ ರೂ. 1500/- ಮತ್ತು ರೂ.1000/- ನಂತರ ಪ್ರತಿ 100 
ಮೂಲಕ ಒಬ್ಬ ಮೀನುಗಾರ ನಂತರದ ಪ್ರತಿ 100 ಮೀ. ಮೀ. ಉದ್ದದ ಹೆಚ್ಚುವರಿ ಬಲೆಗೆ 
ತೇಲು ಬುರುಡೆ / ಪ್ಲೋಟ್‌ ಉದ್ದದ ಬಲೆಗೆ ರೂ.500/- ರೂ.150/-ರಂತೆ ಗರಿಷ್ಟ ಹೆಚ್ಚುವರಿ 
ಬಳಸಿ ಮೀನು ಶಿಕಾರಿ ರಂತೆ ಗರಿಷ್ಠ ಹೆಚ್ಚುವರಿ 200 200 ಮೀ. ವರೆಗೆ ಮಾತ್ರ 
ಮಾಡುವುದು. ಮೀ.ವರೆಗೆ ಮಾತ್ರ. 

3 ಹರಿಗೋಲು ಬಳಸಿ ವಾರ್ಷಿಕ ರೂ.2000/- ವಾರ್ಷಿಕ ರೂ.1250/- ದ 
ಬೀಸು ಬಲೆಯಲ್ಲಿ (ಇಬ್ಬರು 
ಮೀನುಗಾರರು ಸೇರಿ) ಮೀನು 
ಶಿಕಾರಿ ಮಾಡುವುದು. 

4 ಲಾಂಗ್‌ಲೈನ್‌ ಬಳಸಿ ವಾರ್ಷಿಕ ರೂ.1500/- ವಾರ್ಷಿಕ ರೂ. 1000/- ಎ 
ಹರಿಗೋಲು ಸಹಾಯ ದಿಂದ 
ಮೀನು ಶಿಕಾರಿ 

5 ಗಾಳ / ರಾಡ್‌ ಮತ್ತು ಲೈನ್‌ ವಾರ್ಷಿಕ ರೂ.1000/- ಅಥವಾ | ವಾರ್ಷಿಕ ರೂ.1000/- ಅಥವಾ ಎ 
ಬಳಸಿ ಮೀನು ಶಿಕಾರಿ ಪ್ರತಿ ಒಬ್ಬ ಪ್ರತಿ ತಿ೦ಗಳಿಗೆ ರೂ.400/- ಪ್ರತಿ ತಿಂಗಳಿಗೆ ರೂ.300/- 
ವ್ಯಕ್ತಿಗೆ (ವೃತ್ತಿಪರ 
ಮೀನುಗಾರರಿಗೆ) 

6 ಗಾಳ / ರಾಡ್‌ ಮತ್ತು ಲೈನ್‌ ಮಾಸಿಕ ರೂ.400/- ಮಾಸಿಕ ರೂ. 400/- ಕೆರೆಯಲ್ಲಿ ಕ್ರೀಡಾ 
ಬಳಸಿ ಮೀನು ಶಿಕಾರಿ ಪ್ರತಿ ಒಬ್ಬ ಪ್ರತಿ ವಾರಕ್ಕೆ ರೂ.150/- ಪ್ರತಿ ವಾರಕ್ಕೆ ರೂ.150/- ಮೀನುಗಾರಿಕೆಯನ್ನು 
ವ್ಯಕ್ತಿಗೆ (ಕ್ರೀಡಾ ಮೀನುಗಾರಿಕೆ) ಮಾಡಲಿಚ್ಛಿಸುವವರಿಗೆ 

ಅಂತಹ ಕೆರೆಯ 
ಬಿಡ್‌ದಾರರು/ಗುತ್ತಿಗೆದಾರರು 
ಪರವಾನಿಗೆ ಯನ್ನು 
ನೀಡುವ ಅಧಿಕಾರ 
ಹೊಂದಿರುತ್ತಾರೆ. 























೪೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ಭಾಗ೧ 





ಕಂಡಿಕೆ-16:- 
ಮೀನುಗಾರಿಕೆ ಇಲಾಖೆಯಿಂದ ಅಧಿಕೃತವಾಗಿ ಗುತ್ತಿಗೆ ಆದೇಶ ಅಥವಾ ಟೆಂಡರ್‌ / ಹರಾಜು ದೃಢೀಕರಣ ಆದೇಶ ಪಡೆದ ಗುತ್ತಿಗೆದಾರರಿಗೆ 


ಅವರು ಪಡೆದಿರುವ ಜಲಸಂಪನ್ಮೂಲವನ್ನು ಅಭಿವೃದ್ಧಿಪಡಿಸಲು ಗ್ರಾಮಸ್ಥರು ಅಥವಾ ಇತರೆ ಸಾರ್ವಜನಿಕರು ಅಡ್ಡಿಪಡಿಸಿದಲ್ಲಿ ಗುತ್ತಿಗೆದಾರರಿಗೆ 


ನಿಯಮಾನುಸಾರ ಪೊಲೀಸ್‌ ಇಲಾಖೆಯು ಸೂಕ್ತ ರಕ್ಷಣೆ ಒದಗಿಸುವುದು. ಈ ಸಂಬಂಧ ಮೀನುಗಾರಿಕೆ ಇಲಾಖೆಯ ಅಧಿಕಾರಿಗಳು ಗುತ್ತಿಗೆದಾರರಿಗೆ ರಕ್ಷಣೆ 
ಒದಗಿಸಿಕೊಡಲು ಸಹಕರಿಸಬೇಕು. 


ಕಂಡಿಕೆ-17:- 


ಈ ಆದೇಶದಲ್ಲಿನ ನಿಯಮಗಳ ಬಗ್ಗೆ ಸ್ಪಷ್ಟೀಕರಣವು ಅಗತ್ಯವೆನಿಸಿದಲ್ಲಿ ಸರ್ಕಾರದಿಂದ ಪಡೆಯತಕ್ಕದ್ದು. ಸರ್ಕಾರದ ನಿರ್ಣಯವೇ 
ಅಂತಿಮವಾಗಿರುತ್ತದೆ. 


ಈ ಆದೇಶವನ್ನು ಆರ್ಥಿಕ ಇಲಾಖೆ ಟಿಪ್ಪಣಿ ಸಂಖ್ಯೆ:ಆಇ/72/ವೆಚ್ಚ-4/2014, ದಿನಾಂಕ:25-01-2014ರಲ್ಲಿ ನೀಡಿರುವ ಸಹಮತಿ ಮೇರೆಗೆ 
ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಹೆಚ್‌. ಅಶ್ವತ್ಥನಾರಾಯಣ ಗೌಡ 


ಸರ್ಕಾರದ ಕಾರ್ಯದರ್ಶಿ 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ 


ಆದೇಶ ಸಂಖ್ಯೆ:ಪಸಂಮೀ 125 ಮೀಇಇ 2013, ಬೆಂಗಳೂರು ದಿನಾಂಕ:21-02-2014 
ಅನುಬಂಧ-1 


ಮೀನುಗಾರರ ಸಹಕಾರ ಸಂಘಗಳು ಒಳನಾಡು ಜಲಸಂಪನ್ಮೂಲದ ಮೀನು ಪಾಶುವಾರು ಹಕ್ಕನ್ನು ಗುತ್ತಿಗೆಗೆ ಪಡೆಯಲು ಇರಬೇಕಾದ ಅರ್ಹತೆಗಳು ಮತ್ತು 
ಸಲ್ಲಿಸಬೇಕಾದ ದಾಖಲಾತಿಗಳು 


1 ಗುತ್ತಿಗೆ ಕೋರಿರುವ ಮೀನುಗಾರರ ಸಹಕಾರ ಸಂಘವು, ಹಾಲಿ ಕಾರ್ಯನಿರ್ವಹಿಸುತ್ತಿರಬೇಕು, ಬರ್ಬಾಸ್ತು (ಸೂಪರ್‌ಸೀಡ್‌) ಆಗಿರಬಾರದು. 
ಹಾಗೂ ಕರ್ನಾಟಕ ಸಹಕಾರಿ ಕಾಯ್ದೆಯನ್ವಯ ನಿಯಮಾನುಸಾರ ಆಡಳಿತ ಮಂಡಳಿಯ ಸಭೆಗಳನ್ನು ಮತ್ತು ಮಹಾಸಭೆಗಳನ್ನು ನಡೆಸಿರಬೇಕು. 


2) ಗುತ್ತಿಗೆ ಕೋರಿರುವ ಜಲಸಂಪನ್ಮೂಲವು ಮೀನುಗಾರರ ಸಹಕಾರಿ ಸಂಘದ ಕಾರ್ಯವ್ಯಾಪ್ತಿಯಲ್ಲಿರಬೇಕು. 
3) ಕರ್ನಾಟಕ ಸಹಕಾರಿ ಕಾಯ್ದೆಯನ್ವಯ ಸಹಕಾರಿ ಸಂಘವು ಚುನಾವಣೆಯನ್ನು ನಡೆಸಿರಬೇಕು. ಮತ್ತು ಆಡಳಿತ ಮಂಡಳಿ ರಚನೆಯಾಗಿರಬೇಕು. 


4) ಸಂಘವು ಕಳೆದ 5 ವರ್ಷಗಳ ಅವಧಿಯಲ್ಲಿ ಯಾವುದಾದರೂ ಮೂರು ವರ್ಷಗಳ ಲೆಕ್ಕ ಪರಿಶೋಧನಾ ವರದಿಯನ್ನು ಸಹಕಾರಿ ಇಲಾಖೆ 
ನಡೆಸಿದ ಮತ್ತು ಅವುಗಳ ಅನುಪಾಲನಾ ವರದಿಯನ್ನು ಸಲ್ಲಿಸಬೇಕು. 


5) ಈ ಹಿಂದೆ ಸಂಘವು ಕೆರೆಗಳನ್ನು ಗುತ್ತಿಗೆಗೆ ಪಡೆದಿದ್ದಲ್ಲಿ ಹಿಂದಿನ 5 ವರ್ಷಗಳ ಅವಧಿಯಲ್ಲಿ ಕನಿಷ್ಟ 2 ವರ್ಷಗಳಲ್ಲಿ ಸಂಘವು ಲಾಭದಲ್ಲಿರಬೇಕು. 
ನಷ್ಟದಲ್ಲಿರುವ ಸಹಕಾರ ಸಂಘ ಗುತ್ತಿಗೆ ಪಡೆಯಲು ಅನರ್ಹವಾಗುತ್ತದೆ. 


6) ಸಂಘವು ಗುತ್ತಿಗೆಗೆ ಕೋರುತ್ತಿರುವ ಜಲಸಂಪನ್ಮೂಲದಲ್ಲಿ ಪ್ರತಿ ಹೆಕ್ಟೇರ್‌ ಉಪಯುಕ್ತತಾ ಜಲವಿಸ್ತೀರ್ಣಕ್ಕೆ ಕನಿಷ್ಟ 2000 ಬಲಿತ ಬಿತ್ತನೆ 
ಮೀನುಮರಿಗಳನ್ನು ಬಿತ್ತನೆ ಮಾಡಲು / ಖರೀದಿಸಲು ಬೇಕಾದ ಮೊತ್ತ ಮತ್ತು ಕೆರೆಯ ಗುತ್ತಿಗೆ ಮೊತ್ತ ಮತ್ತು ಭದ್ರತಾ ಠೇವಣಿ ಮೊತ್ತವನ್ನು 
ಪಾವತಿಸಲು ಬೇಕಾದ ಮೊತ್ತವು ಅದರ ಚಾಲ್ತಿ ಖಾತೆಯಲ್ಲಿರಬೇಕು. ಆರ್ಥಿಕ ಸ್ಥಿತಿಯನ್ನು ದೃಢೀಕರಿಸಲು ಸಂಘದ ಬ್ಯಾಂಕ್‌ ಖಾತೆಯ ಪಾಸ್‌ 
ಪುಸ್ತಕದ ದೃಢೀಕೃತ ಪ್ರತಿ ಸಲ್ಲಿಸಬೇಕು. 

7) ಸಂಘದ ನೋಂದಣಿ ಪತ್ರ ಬೈಲಾ ಪ್ರತಿ, ಸಂಘದ ಆಡಳಿತ ಮಂಡಳಿ ಸದಸ್ಯರ ಪಟ್ಟಿ, ಈ ಹಿಂದೆ ಗುತ್ತಿಗೆಗೆ ಪಡೆದಿದ್ದ ಜಲಸ೦ಪನ್ಮೂಲದಲ್ಲಿ 
ಬಿತ್ತನೆ ಮಾಡಲಾದ ಮೀನುಮರಿಗಳು, ಹಿಡುವಳಿ ಮಾಡಲಾದ ಪ್ರಮಾಣ ಮತ್ತು ಗಳಿಸಿದ ಆದಾಯದ ವಿವರಗಳನ್ನು ಸಲ್ಲಿಸಬೇಕು. 
ಜಲಸಂಪನ್ಮೂಲದ ಗುತ್ತಿಗೆ ಮೊತ್ತವನ್ನು ಮತ್ತು ಠೇವಣಿ ಮೊತ್ತವನ್ನು ಮುಂಗಡವಾಗಿ ಡಿ.ಡಿ. ಮುಖಾಂತರ ಪಾವತಿಸಬೇಕು. 


8) ಸಂಘದಿಂದ ಸರ್ಕಾರಕ್ಕೆ ಬರಬೇಕಾದ ಬಾಕಿ ವಿವರ ಸಲ್ಲಿಸಬೇಕು (ಸಾಲ ಮತ್ತು ಷೇರು ಬಂಡವಾಳ ಇತ್ಯಾದಿ) ಸುಸ್ತಿಯಲ್ಲಿರುವ ಸಹಕಾರ ಸಂಘ, 
ಗುತ್ತಿಗೆಯನ್ನು ಪಡೆಯಲು ಅನರ್ಹವಾಗುತ್ತದೆ. 


9) ಸಂಘವು ಜಲಸಂಪನ್ಮೂಲದ ಗುತ್ತಿಗೆಯನ್ನು ಕೋರಿರುವ ಆಡಳಿತ ಮಂಡಳಿಯ ನಡವಳಿಯ (ಠರಾವು) ನೋಟರೀಕರಿಸಿದ ಪ್ರತಿಯನ್ನು 
ಸ 


10) ಹೊಸದಾಗಿ ನೋಂದಾಯಿಸಲ್ಪಟ್ಟ ಮೀನುಗಾರರ ಸಹಕಾರ ಸಂಘ/ಸಂಸ್ಥೆಗಳು ನೋಂದಾಯಿಸಲ್ಪಟ್ಟ ದಿನಾಂಕದಿಂದ ಒಂದು ವರ್ಷದ ನಂತರವೇ 
ಜಲಸಂಪನ್ಮೂಲಗಳ ಮೀನು ಪಾಶುವಾರು ಹಕ್ಕನ್ನು ಗುತ್ತಿಗೆಗೆ ಪಡೆಯಲು ಅರ್ಹತೆಯನ್ನು ಹೊಂದುತ್ತವೆ. 


ಮೇಲ್ಮಾಣಿಸಿದ ಅರ್ಹತೆಗಳನ್ನು ಹೊಂದಿದಲ್ಲಿ ಮತ್ತು ದಾಖಲಾತಿಗಳನ್ನು ಒದಗಿಸಿದಲ್ಲಿ ಮಾತ್ರ ಮೀನುಗಾರರ ಸಹಕಾರ ಸಂಘವು ಕೆರೆಯ ಮೀನು 
ಪಾಶುವಾರು ಹಕ್ಕನ್ನು ಪಡೆಯಲು ಅರ್ಹತೆ ಹೊಂದುತ್ತದೆ. 


ಜಿ.ಜಯಣ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ (ಮೀ) 


ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ೪೦೫ 





ಆದೇಶ ಸಂಖ್ಯೆ:ಪಸಂಮೀ 125 ಮೀಣ 2013, ಬೆಂಗಳೂರು ದಿನಾಂಕ:21-02-2014 
ಅನುಬಂಧ-2 
ಗುತ್ತಿಗೆ ಅಥವಾ ಟೆಂಡರ್‌-ಕಂ-ಹರಾಜು ಮೂಲಕ ವಿಲೇ ಮಾಡುವ ಜಲಾಶಯಗಳ ಪಟ್ಟಿ 











































































































ಜಿಲ್ಲೆ ತಾಲ್ಲೂಕು ಜಲಾಶಯದ ಹೆಸರು ರ ಸಚ 
ಕ i (ಹೆಕ್ಟೇರ್‌ಗಳಲ್ಲಿ) 
ರಾಮನಗರ ಚನ್ನಪಟ್ಟಣ 1 ಕಣ್ಣಾ 447.00 
ರಾಮನಗರ ರಾಮನಗರ 2 ಬೈರಮಂಗಲ 411.98 
ರಾಮನಗರ ಮಾಗಡಿ 3 ಮಂಚನಬೆಲೆ 334.00 
ರಾಮನಗರ ಕನಕಪುರ 4 ಅರ್ಕಾವತಿ 665.00 
ಬೀದರ್‌ ಬಸವಕಲ್ಯಾಣ 5 ಮುಲ್ಲಾಮಾರಿ 277.00 
ಚಾಮರಾಜನಗರ ಚಾಮರಾಜನಗರ 6 ಸುವರ್ಣಾವತಿ 485.00 
ಚಾಮರಾಜನಗರ ಚಾಮರಾಜನಗರ 7 ಚಿಕ್ಕಹೊಳೆ 120.00 
ಚಾಮರಾಜನಗರ ಕೊಳ್ಳೇಗಾಲ 8 ಗುಂಡಾಲ್‌ 280.00 
ಯಾದಗಿರಿ ಯಾದಗಿರಿ 9 ಹತ್ತಿಕುಣಿ 121.00 
ಯಾದಗಿರಿ ಯಾದಗಿರಿ 10 ಸೌದಾಗಾರ್‌ 124.00 
ಗುಲ್ಬರ್ಗಾ ಚಿಂಚೋಳಿ 1 ಚಂದ್ರಂಪಲ್ಲಿ 356.00 
ಕೊಡಗು ಸೋಮವಾರಪೇಟೆ 12 ಚಿಕ್ಷಿಹೊಳೆ 105.00 
ಕೋಲಾರ ಮಾಲೂರು 13 ಮಾರ್ಕಂಡೇಯ 155.00 
ಕೊಪ್ಪಳ ಗಂಗಾವತಿ 14 ಸಾಣಾಪುರ 40.00 
ಕೊಪ್ಪಳ ಗಂಗಾವತಿ 15 ಮಲ್ಲಾಪುರ 40.00 
ಕೊಪ್ಪಳ ಕೊಪ್ಪಳ 16 ಶಿವಪುರ 125.00 
ಕೊಪ್ಪಳ ಕುಷ್ಟಗಿ 17 | ಕನಕನಾಳ 19100 
ಮಂಡ್ಯ ಮಳವಳ್ಳಿ 18 ಶಿವನಸಮುದ್ರ 320.00 
ಮಂಡ್ಯ ಮಳವಳ್ಳಿ 19 ಭೀಮಾ 80.00 
ರಾಯಚೂರು ದೇವದುರ್ಗ 20 ಗಣೇಕಲ್‌ 292.00 
ರಾಯಚೂರು ಮಾನ್ವಿ 21 ರಾಜೋಲಿಬಂಡ 200.00 
ರಾಯಚೂರು ಲಿಂಗಸುಗೂರು 22 ಮಸ್ಕಿ 173.00 
ತುಮಕೂರು ಕೊರಟಗೆರೆ 23 ತೀತಾ 150.00 
ತುಮಕೂರು ಕುಣಿಗಲ್‌ 24 ಮಂಗಳಾ 246.00 
ಹಾವೇರಿ ಹಾನಗಲ್‌ 25 ಚಿಗಳ್ಳಿ 183.00 
ಬೀದರ್‌ ಬಸವಕಲ್ಯಾಣ 26 ಚುಳಕಿನಾಲಾ 737.00 
ಗುಲ್ಬರ್ಗಾ ಆಳಂದ 27 ಅಮರ್ಜಾ 640.00 
ಗುಲ್ಬರ್ಗಾ ಜಿಂಚೋಳಿ 28 ಲೋಯರ್‌ 845.00 
ಮುಲ್ಲಾಮಾರಿ 
ದಾವಣಗೆರೆ ಹರಿಹರ 29 ದೇವರಬೆಳಕೆರೆ 647.00 
ಬಳ್ಳಾರಿ ಹಗರಿಬೊಮ್ಮನಹಳ್ಳಿ 30 ಹಗರಿಬೊಮ್ಮನಹಳ್ಳಿ 1209.00 
ಬಳ್ಳಾರಿ ಸಂಡೂರು 31 ದರೋಜಿ 840.00 
ಮೈಸೂರು ಹೆಚ್‌.ಡಿ.ಕೋಟೆ 32 ಮುಗು 1413.00 
ಮೈಸೂರು ತಾರಕ 33 ತಾರಕ 1080.00 




















ಜೆ. ಜಯಣ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ (ಮೀ) 




















































































































೪೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ಭಾಗ ೧ 
ಆದೇಶ ಸಂಖ್ಯೆ:ಪಸಂಮೀ 125 ಮೀಇಇ 2013, ಬೆಂಗಳೂರು ದಿನಾಂಕ:21-02-2014 
ಅನುಬಂಧ-3 
ಪರವಾನಗಿ ಮೂಲಕ ಮೀನು ಪಾಶುವಾರು ಹಕ್ಕನ್ನು ವಿಲೇ ಮಾಡುವ ಜಲಾಶಯಗಳ ಪಟ್ಟಿ 
ಜಿಲ್ಲೆ ತಾಲ್ಲೂಕು ಜಲಾಶಯದ ಹೆಸರು ಗರಿಷ್ಠ ಜಲವಿಸ್ತೀರ್ಣ 
ಬೆಳಗಾಂ ಬೆಳಗಾಂ 1 ರಾಕಸಕೊಪ್ಪ 360.00 
ಬೆಳಗಾಂ ಬೈಲಹೊಂಗಲ 2 ತಿಗಡಿಹಾರಿನಾಳ 296.00 
ಬೆಳಗಾಂ ಹುಕ್ಕೇರಿ 3 ಘಟಪ್ರಭಾ 7800.00 
ಬೆಳಗಾಂ ಬೆಳಗಾಂ 4 ಮಾರ್ಕಂಡೇಯ 890.00 
ಬೆಳಗಾಂ ಸೌಂದತ್ತಿ 5 ಮಲಪ್ರಭಾ 13568.00 
ಬಳ್ಳಾರಿ ಸಂಡೂರು 6 ನಾರಿಹಳ್ಳ 280.00 
ಚಿಕ್ಕಮಗಳೂರು ತರೀಕೆರೆ 7 ಜಂಬದಹಳ್ಳ 165.00 
ಚಿಕ್ಕಮಗಳೂರು ನರಸಿಂಹರಾಜಪುರ 8 ಭದ್ರಾ 11250.00 
ಚಿತ್ರದುರ್ಗ ಮೊಳಕಾಲ್ಲೂರು 9 ರಂಗಯ್ಯನ ದುರ್ಗ 320.00 
ಚಿತ್ರದುರ್ಗ ಹಿರಿಯೂರು 10 ವಾಣಿವಿಲಾಸ ಸಾಗರ 8640.00 
ಚಿತ್ರದುರ್ಗ ಹಿರಿಯೂರು 1 | ಗಾಯತ್ರಿ 793.00 
ಧಾರವಾಡ ಕಲಘಟಗಿ 12 ನೀರಸಾಗರ 490.00 
ಕೋಲಾರ ಬಂಗಾರಪೇಟೆ 13 ಬೇತಮಂಗಲ 317.00 
ಮಂಡ್ಯ ಮಳವಳ್ಳಿ 14 ನೆಟ್ಕಲ್‌ 95.00 
ಮಂಡ್ಯ ಶ್ರೀರಂಗಪಟ್ಟಣ 15 ಕೆ.ಆರ್‌.ಸಾಗರ 12924.00 
ಶಿವಮೊಗ್ಗ ಸಾಗರ 16 ಸಿರೂರ್‌ 144.00 
ಶಿವಮೊಗ್ಗ ಹೊಸನಗರ 17 ಚಕ್ರಾ 1228.00 
ಶಿವಮೊಗ್ಗ ಶಿಕಾರಿಪುರ 18 ಅಂಜನಾಪುರ 1340.00 
ಶಿವಮೊಗ್ಗ ಶಿವಮೊಗ್ಗ 19 |ತುಂಗಾ 1631.00 
ಶಿವಮೊಗ್ಗ ಹೊಸನಗರ 20 ಸಾವೆಹಕ್ಷು 940.00 
ಶಿವಮೊಗ್ಗ ಸಾಗರ 21 ತಲಕಳಲೆ 768.00 
ಶಿವಮೊಗ್ಗ ಶಿಕಾರಿಪುರ 22 ಅಂಬ್ಲಿಗೋಳ 685.00 
ಶಿವಮೊಗ್ಗ ತೀರ್ಥಹಳ್ಳಿ 23 ವಾರಾಹಿ 550.00 
ಶಿವಮೊಗ್ಗ ಸಾಗರ 24 ಲಿಂಗನಮಕ್ಕಿ 32256.00 
ಉತ್ತರ ಕನ್ನಡ ಮುಂಡಗೋಡು 25 ಧರ್ಮಾ 696.00 
ಉತ್ತರ ಕನ್ನಡ ಹೊನ್ನಾವರ 26 | ಗೇರುಸೊಪ್ಪ 600.00 
ಉತ್ತರ ಕನ್ನಡ ಜೋಯಿಡಾ 27 ಅಸರ್‌ ಕನೇರಿ. 400.00 
ಉತರ ಕನ್ನಡ ಹಳಿಯಾಳ 28 ಬೊಮ್ಮನಹಳ್ಳಿ 1539.00 
ಉತ್ತರ ಕನ್ನಡ ಹಳಿಯಾಳ 29 ತಟ್ಟೆಹಳ್ಳ 2537.00 
ಉತರ ಕನ್ನಡ ಕಾರವಾರ 30 ಕೊಡಸಳ್ಳಿ 1735.00 
ಉತ್ತರ ಕನ್ನಡ ಕಾರವಾರ 31 ಕದ್ರಾ 3775.00 
ಉತ್ತರ ಕನ್ನಡ ಕಾರವಾರ 32 ಸೂಪಾ 12100.00 
ಮೈಸೂರು ಹೆಚ್‌.ಡಿ.ಕೋಟೆ 33 ಕಬಿನಿ 6092.00 
ಬೀದರ್‌ ಬಾಲ್ಕಿ 34 ಕಾರಂಜ 5672.00 
ಬಿಜಾಪುರ ಮುದ್ದೇಬಿಹಾಳ 35 ಬಸವಸಾಗರ 13048.00 
ಬಿಜಾಪುರ ಬಸವನಬಾಗೇವಾಡಿ 36 ಆಲಮಟ್ಟಿ 48787.00 























ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ೪೦೭ 


















































ಜಿಲ್ಲೆ ತಾಲ್ಲೂಕು ಜಲಾಶಯದ ಹೆಸರು ಗರಿಷ್ಠ ಜಲವಿಸ್ತೀರ್ಣ 
ದಾವಣಗೆರೆ ಚನ್ನಗಿರಿ 37 ಶಾಂತಿಸಾಗರ 2977.00 
ಗುಲ್ಬರ್ಗಾ ಗುಲ್ಬರ್ಗಾ 38 ಗಂಡೋರಿ ನಾಲಾ 664.00 
ಗುಲ್ಬರ್ಗಾ ಆಫ್ಟಲ್‌ ಪುರ 39 ಭೀಮಾ ಲಿಫ್ಟ್‌ 1098.00 
ಗುಲ್ಬರ್ಗಾ ಚಿತ್ತಾಪುರ 40 ಬೆಣ್ಣೆತೊರಾ 2201.00 
ಕೊಡಗು ಸೋಮವಾರಪೇಟೆ 41 ಹಾರಂಗಿ 1886.00 
ಕೊಪ್ಪಳ ಕೊಪ್ಪಳ 42 | ಹೀರೆಹಳ್ಳ 1247.00 
ಹಾಸನ ಬೇಲೂರು 43 ವಾಟೆಹೊಳೆ 600.00 
ಹಾಸನ ಬೇಲೂರು 44 ಯಗಚಿ 1961.00 
ಹಾಸನ ಹಾಸನ 45 ಹೇಮಾವತಿ 9162.00 
ಬೆಂಗಳೂರು(ಗ್ರಾ) ಬೆಂಗಳೂರು(ಗ್ರಾ) 46 ಹೆಸರಘಟ್ಟ 1160.00 
ಬೆಂಗಳೂರು(ಗ್ರಾ) ಬೆಂಗಳೂರು(ಗ್ರಾ) 47 ತಿಪ್ಪಗೊ೦ಡನಹಳ್ಳಿ 1162.00 
ತುಮಕೂರು ಚಿಕ್ಕನಾಯಕನಹಳ್ಳಿ 48 ಬೋರನಕಣಿವೆ 1346.00 
ತುಮಕೂರು ಕುಣಿಗಲ್‌ 49 ಮಾರ್ಕೋನಹಳ್ಳಿ 1336.00 




















ಜಿ.ಜಯಣ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ (ಮೀ) 
ಆದೇಶ ಸಂಖ್ಯೆ:ಪಸಂಮೀ 125 ಮೀಣ 2013, ಬೆಂಗಳೂರು ದಿನಾಂಕ:21-02-2014ರ 


ಅನುಬಂಧ-4 


ಒಳನಾಡು ಜಲಸಂಪನ್ಮೂಲಗಳಲ್ಲಿನ ಮೀನು ಪಾಶುವಾರು ಹಕ್ಕನ್ನು ಮೀನುಗಾರಿಕೆ ಇಲಾಖೆಯಿಂದ ಗುತ್ತಿಗೆ ಮುಖಾಂತರ ವಿಲೇವಾರಿ ಮಾಡುವ ಸಂಬಂಧ 


ಮೀನುಗಾರಿಕೆ ಅಧಿಕಾರಿಗಳು ಕಡ್ಡಾಯವಾಗಿ ಪಾಲಿಸಬೇಕಾದ ವಿಧಿ ವಿಧಾನಗಳು ಮತ್ತು ಮಾರ್ಗಸೂಚಿಗಳು 


ತಾಲ್ಲೂಕು ಮೀನುಗಾರಿಕೆ ಅಧಿಕಾರಿಗಳು ಪ್ರತಿ ಮೀನುಗಾರಿಕೆ ಫಸಲಿ ವರ್ಷದ ಮೇ ತಿಂಗಳ ಮೊದಲನೇ ವಾರದಲ್ಲಿ ತಮ್ಮ ವ್ಯಾಪ್ತಿಗೆ 
ಬರುವ ಜಲಸಂಪನ್ಮೂಲಗಳ ಪೈಕಿ ಮೀನು ಪಾಶುವಾರು ಹಕ್ಕನ್ನು ಗುತ್ತಿಗೆಗೆ ನೀಡಲು ಲಭ್ಯವಿರುವ ಎಲ್ಲಾ ಜಲಸಂಪನ್ಮೂಲಗಳ 
ಪಟ್ಟಿಯನ್ನು (ನವೀಕರಿಸಿಕೊಳ್ಳದ ಕೆರೆಗಳೂ ಸೇರಿದಂತೆ) ತಯಾರು ಮಾಡಿ ಗುತ್ತಿಗೆಗೆ ಮೀನುಗಾರರ ಸಹಕಾರ ಸಂಘಗಳಿಂದ 
ಅರ್ಜಿಗಳನ್ನು ಆಹ್ವಾನಿಸಲು ಈ ಆದೇಶದ ಅನುಬಂಧ-8ರಲ್ಲಿರುವ ನಿಗದಿತ ನಮೂನೆಯಲ್ಲಿ ಪ್ರಕಟಣೆಯನ್ನು ಹೊರಡಿಸತಕ್ಕದ್ದು. 
ಮತ್ತು ಈ ಬಗ್ಗೆ ಸಂಕ್ಷಿಪ್ತವಾಗಿ ಸ್ಥಳೀಯ ದಿನಪತ್ರಿಕೆಯಲ್ಲಿ ಪ್ರಕಟಿಸುವುದು ಹಾಗೂ ಪ್ರಕಟಣೆಯ ಪ್ರತಿಗಳನ್ನು ಕೆರೆಯ ವ್ಯಾಪ್ತಿಯ 
ಸಂಬಂಧಪಟ್ಟ ಎಲ್ಲಾ ಗ್ರಾಮ ಪಂಚಾಯತ್‌ಗಳ, ತಾಲ್ಲೂಕು ಪಂಚಾಯತ್‌ಗಳ, ತಾಲ್ಲೂಕಿನ ತಹಶೀಲ್ದಾರರ ಕಛೇರಿಯ ಮತ್ತು 
ತಾಲ್ಲೂಕು ಮಟ್ಟದ ಮೀನುಗಾರಿಕೆ ಅಧಿಕಾರಿ ಕಛೇರಿಯ ಜಾಹೀರಾತು ಫಲಕಗಳಲ್ಲಿ ಪ್ರದರ್ಶಿಸುವ ವ್ಯವಸ್ಥೆಯನ್ನು ಕಡ್ಡಾಯವಾಗಿ 
ಮಾಡತಕ್ಕದ್ದು. ಪ್ರಕಟಣೆಯ ಪ್ರತಿಯನ್ನು ತಾಲ್ಲೂಕಿನಲ್ಲಿ ನೋಂದಾಯಿಸಿಕೊಂಡಿರುವ ಎಲ್ಲಾ ಮೀನುಗಾರರ ಸಹಕಾರ ಸಂಘಗಳಿಗೆ 
“ಸರ್ಟಿಫಿಕೇಟ್‌ ಆಫ್‌ ಪೋಸ್ಟಿಂಗ್‌” ಮುಖಾಂತರ ಕಡ್ಡಾಯವಾಗಿ ರವಾನಿಸುವುದು ಅಥವಾ ಮುದ್ಧಾಂ ಮೂಲಕ ನೀಡಿ 
ಸ್ವೀಕೃತಿಯನ್ನು ಪಡೆಯತಕ್ಕದ್ದು. ಇಂತಹ ಪ್ರಕಟಣೆಯ ಪ್ರತಿಯೊಂದನ್ನು ಪ್ರಕಟಿಸಿದ ಕೂಡಲೇ ಜಿಲ್ಲಾ ಮಟ್ಟದ ಮೀನುಗಾರಿಕೆ 
ಅಧಿಕಾರಿಗಳಿಗೆ ಸಲ್ಲಿಸತಕ್ಕದ್ದು. ಈ ಆದೇಶದ ಅನುಬಂಧ-9ರಲ್ಲಿನ ನಿಗದಿತ ನಮೂನೆಯಲ್ಲಿ ಗುತ್ತಿಗೆಯನ್ನು ಕೋರಿ ಬರುವ 
ಅರ್ಜಿಗಳನ್ನು ಸ್ವೀಕರಿಸಲು ಮೇ 3ನೇ ವಾರ ಅಂತಿಮ ಗಡುವು ನೀಡತಕ್ಕದ್ದು (ಕನಿಷ್ಠ 20 ದಿನಗಳು) 


ಮೀನು ಪಾಶುವಾರು ಹಕ್ಕಿನ ಗುತ್ತಿಗೆಯನ್ನು ಪಡೆಯಲು ಅರ್ಜಿ ಸಲ್ಲಿಸುವ ಮೀನುಗಾರರ ಸಹಕಾರ ಸಂಘಗಳು ತಮ್ಮ 
ಕಾರ್ಯವ್ಯಾಪ್ತಿಯಲ್ಲಿರುವ ಗರಿಷ್ಟ ಎರಡು ಕೆರೆ ಅಥವಾ ಒಂದು ಜಲಾಶಯದ (ಈ ಆದೇಶದ ಅನುಬಂಧ-2ರಂತೆ)(300 ಹೆಕ್ಟೇರ್‌ 
ಜಲವಿಸ್ತೀರ್ಣದ ಮಿತಿಗೊಳ ಪಟ್ಟಂತೆ) ಅಥವಾ ಎರಡು ನದಿ ಭಾಗದ ಮೀನು ಪಾಶುವಾರು ಹಕ್ಕನ್ನು ಮಾತ್ರ ಪಡೆಯಲು 
ಅರ್ಹತೆಯನ್ನು ಹೊಂದಿರುತ್ತವೆ. ಹಾಗೂ ಸದರಿ ಸಂಘವು ಈ ಆದೇಶದ ಅನುಬಂಧ-1ರಲ್ಲಿ ನಮೂದಿಸಿರುವ ಅರ್ಹತೆಗಳನ್ನು 
ಹೊಂದಿರುವ ಬಗ್ಗೆ ದೃಢೀಕರಿಸಿಕೊಳ್ಳುವುದು. 


ಕೆರೆಗಳ ಮೀನು ಪಾಶುವಾರು ಹಕ್ಕನ್ನು ಗುತ್ತಿಗೆಗೆ ಕೋರಿರುವ ಮೀನುಗಾರರ ಸಹಕಾರ ಸಂಘ ಈ ಆದೇಶದ ಅನುಬಂಧ-1ರಲ್ಲಿ 
ನಮೂದಿಸಿರುವಂತೆ ಅರ್ಹತೆಗಳಿದ್ದಲ್ಲಿ ಹಾಗೂ ದಾಖಲಾತಿಗಳನ್ನು ಸಲ್ಲಿಸಿದ್ದಲ್ಲಿ ಅರ್ಜಿಗಳನ್ನು ತುಲನಾತ್ಮಕವಾಗಿ ಪರಿಶೀಲಿಸಿ, 
ಅರ್ಜಿಗಳು, ಗುತ್ತಿಗೆ ಮೊತ್ತ ಭದ್ರತಾ ಠೇವಣಿ ಮೊತ್ತದ ಹುಂಡಿಗಳು ಮತ್ತು ಎಲ್ಲಾ ದಾಸ್ತಾವೇಜುಗಳೊಡನೆ ತಾಲ್ಲೂಕು ಮೀನುಗಾರಿಕೆ 
ಅಧಿಕಾರಿಯು ಸ್ಪಷ್ಟವಾದ ವರದಿಯನ್ನು ತಯಾರು ಮಾಡಿ ಪೂರ್ಣ ಮಾಹಿತಿಗಳೊಂದಿಗೆ ಸೂಕ್ತ ಪ್ರಸ್ತಾವನೆಯನ್ನು (ಈ ಆದೇಶದ 
ಅನುಬಂಧ-18ರಲ್ಲಿನ ಚೆಕ್‌ಲಿಸ್ಟ್‌ನೊಂದಿಗೆ) ಆ ವರ್ಷದ ಮೇ ತಿಂಗಳಿನ 31ನೇ ತಾರೀಖನೊಳಗಾಗಿ ಮೇಲಾಧಿಕಾರಿಗೆ ಸಲ್ಲಿಸತಕ್ಕದ್ದು. 
ಮೊದಲನೇ ವರ್ಷದ ಗುತ್ತಿಗೆ ಹಣ ಮತ್ತು ಭದ್ರತಾ ಠೇವಣಿಯನ್ನು ಅರ್ಜಿ ಸಲ್ಲಿಸಿದ ಎಲ್ಲಾ ಸಂಘಗಳಿಂದ / ಸಂಸ್ಥೆಗಳಿಂದ 








೪೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ಭಾಗ ೧ 





10. 


11, 


ಮುಂಗಡವಾಗಿ ನಗದು ಹುಂಡಿ (ಡಿ.ಡಿ) ಮುಖಾಂತರ ಸ್ವೀಕರಿಸಿ ಕೈ ರಸೀದಿಯನ್ನು ನೀಡತಕ್ಕದ್ದು. ಕೈ ರಸೀದಿಯ ಮೇಲೆ 
“ಗುತ್ತಿಗೆಯು ಮೇಲಾಧಿಕಾರಿಗಳ ದೃಢೀಕರಣಕ್ಕೆ ಒಳಪಟ್ಟಿದೆ” ಎಂದು ನಮೂದಿಸತಕ್ಕದ್ದು. ಗುತ್ತಿಗೆ ಆದೇಶ ಬಂದನಂತರ, 
ಯಶಸ್ವಿಯಾಗದ ಸಂಘಗಳ ನಗದು ಹುಂಡಿಯನ್ನು ನಿಯಮಾನುಸಾರ ಅವರಿಂದ ಸ್ವೀಕೃತಿ ಪಡೆದು ಹಿಂದಿರುಗಿಸತಕ್ಕದ್ದು. 


ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿದ ಅಂತಿಮ ದಿನದೊಳಗೆ ಈ ಕೆಳಗೆ ಪಟ್ಟಿ ಮಾಡಿರುವ ದಾಖಲಾತಿಗಳನ್ನು ಸಲ್ಲಿಸದ ಸಹಕಾರ ಸಂಘದ 
ಅರ್ಜಿಯನ್ನು ತಾಲ್ಲೂಕು ಮೀನುಗಾರಿಕಾ ಅಧಿಕಾರಿಯು ತಿರಸ್ಕರಿಸುವುದು. ತಿರಸ್ಕರಿಸಿದ ಬಗ್ಗೆ ಕಾರಣಗಳನ್ನು ಪಟ್ಟಿ ಮಾಡಿ ಅರ್ಜಿದಾರ 
ಸಹಕಾರ ಸಂಘಕ್ಕೆ ಲಿಖಿತ ಹಿಂಬರಹ ನೀಡುವುದು. 


ಆ) ಕರ್ನಾಟಕ ಸಹಕಾರಿ ಕಾಯ್ದೆಯನ್ವಯ ನಿಯಮಾನುಸಾರ ಆಡಳಿತ ಮಂಡಳಿಯ ಸಭೆಗಳನ್ನು ಮತ್ತು ಚುನಾವಣೆಯನ್ನು 
ನಡೆಸಿರಬೇಕು ಹಾಗೂ ಆಡಳಿತ ಮಂಡಳಿ ರಚನೆಯಾಗಿರುವ ಬಗ್ಗೆ ದಾಖಲಾತಿಗಳು. 


ಆ) ಸಂಘದ ಕಳೆದ 5 ವರ್ಷಗಳ ಅವಧಿಯಲ್ಲಿ ಯಾವುದಾದರೂ 3 ವರ್ಷಗಳ ಲೆಕ್ಕ ಪರಿಶೋಧನಾ ವರದಿ (ಸಹಕಾರಿ ಇಲಾಖೆ 
ನಡೆಸಿದ) ಮತ್ತು ಅವುಗಳ ಅನುಪಾಲನಾ ವರದಿ. 


ಇ) ಸಂಘದ ಆರ್ಥಿಕ ಸ್ಥಿತಿಯನ್ನು ದೃಢೀಕರಿಸಲು ಸಂಘದ ಬ್ಯಾಂಕ್‌ ಖಾತೆಯ ಪಾಸ್‌ ಪುಸ್ತಕದ ದೃಢೀಕೃತ ಪ್ರತಿ. 
ಈ) ಗುತ್ತಿಗೆ ಮೊತ್ತ + ಠೇವಣಿ ಮೊತ್ತದ ನಗದು ಹುಂಡಿ. 


ಉ) ಮೀನುಗಾರರ ಸಹಕಾರ ಸಂಘದ ನೋಂದಣಿ ಪತ್ರ, ಬೈಲಾ ಪ್ರತಿ ಮತ್ತು ಗುತ್ತಿಗೆಯನ್ನು ಕೋರಿರುವ ಆಡಳಿತ ಮಂಡಳಿಯ 
ನೋಟರೀಕರಿಸಿದ ಠರಾವು ಪ್ರತಿ. 


ಗುತ್ತಿಗೆ ಕೋರಿ ಬಂದ ಪ್ರಸ್ತಾವನೆಗಳನ್ನು ಅವರ ಕಛೇರಿಯಲ್ಲಿ ಸ್ವೀಕರಿಸಿದ ಒಂದು ವಾರದೊಳಗಾಗಿ ಜಿಲ್ಲಾ ಮೀನುಗಾರಿಕಾ 
ಅಧಿಕಾರಿಗಳು ಮತ್ತು ವಲಯ ಮಟ್ಟದ ಮೀನುಗಾರಿಕಾ ಅಧಿಕಾರಿಗಳು ಅವರ ಅಧಿಕಾರ ವ್ಯಾಪ್ತಿಯಲ್ಲಿ ಗುತ್ತಿಗೆ ಆದೇಶವನ್ನು 
ಹೊರಡಿಸುವುದು. ಅವರ ಅಧಿಕಾರ ವ್ಯಾಪ್ತಿ ಮೀರಿದ ಪ್ರಸ್ತಾವನೆಗಳನ್ನು ಅವರ ಕಛೇರಿಗೆ ತಲುಪಿದ ಒಂದು ವಾರದೊಳಗಾಗಿ ಅವರ 
ಮೇಲಾಧಿಕಾರಿಗಳಿಗೆ ರವಾನಿಸತಕ್ಕದ್ದು. ಪ್ರಾರಂಭದಲ್ಲೇ ಅಪೂರ್ಣ ಅರ್ಜಿಗಳನ್ನು ತಿರಸ್ಕರಿಸಬೇಕು. ಅಪೂರ್ಣ ಅರ್ಜಿಗಳೊಡನೆ ಪ್ರಸ್ತಾವನೆ 
ಸಲ್ಲಿಸಿದ ತಾಲ್ಲೂಕು ಮೀನುಗಾರಿಕಾ ಅಧಿಕಾರಿಯ ಮೇಲೆ ಕರ್ತವ್ಯ ನಿರ್ಲಕ್ಷತೆಯ ಬಗ್ಗೆ ಶಿಸ್ತು ಕ್ರಮ ಜರುಗಿಸುವುದು. 


ಮೀನು ಪಾಶುವಾರು ಹಕ್ಕಿನ ಗುತ್ತಿಗೆಯನ್ನು ನೀಡಿದ 5 ವರ್ಷಗಳ ಗುತ್ತಿಗೆ ಅವಧಿಯಲ್ಲಿ ಎರಡನೇ ವರ್ಷದಿಂದ ಪ್ರತೀ ವರ್ಷ 
ಗುತ್ತಿಗೆಯನ್ನು ನವೀಕರಿಸುವ ಅಧಿಕಾರವನ್ನು ಜಿಲ್ಲಾ ಮೀನುಗಾರಿಕೆ ಅಧಿಕಾರಿಗೆ ನೀಡಲಾಗಿದೆ. ನವೀಕರಿಸುವ ಮುನ್ನಾ ಗುತ್ತಿಗೆದಾರರು 
ಗುತ್ತಿಗೆಯ ಎಲ್ಲಾ ಷರತ್ತು ಮತ್ತು ನಿಬಂಧನೆಗಳನ್ನು ಪಾಲಿಸಿರುವ ಬಗ್ಗೆ ದಾಖಲಾತಿಗಳೊಡನೆ ದೃಢೀಕರಿಸಿಕೊಳ್ಳಬೇಕು. 
ಗುತ್ತಿಗೆದಾರರು ಗುತ್ತಿಗೆ ಅವಧಿಯಲ್ಲಿ ಪ್ರತೀ ವರ್ಷ ಪೂರ್ಣ ಗುತ್ತಿಗೆ ಮೊತ್ತವನ್ನು ಮೀನುಗಾರಿಕೆ ಫಸಲಿ ವರ್ಷ ಅಂತ್ಯವಾಗುವ 
ಮೊದಲೇ ಅಂದರೆ ಏಪ್ರಿಲ್‌ 30ರೊಳಗಾಗಿ ಪಾವತಿ ಮಾಡಿ ಗುತ್ತಿಗೆಯನ್ನು ನವೀಕರಿಸಿಕೊಳ್ಳತಕ್ಕದ್ದು ಏಪ್ರಿಲ್‌ ತಿಂಗಳ ಮೊದಲನೇ 
ವಾರದಲ್ಲಿ ಗುತ್ತಿಗೆದಾರರಿಗೆ ಗುತ್ತಿಗೆ ಮೊತ್ತದ ಬೇಡಿಕೆ ನೋಟೀಸ್‌ನ್ನು “ನೋಂದಣಿ ಅಂಚೆ ಸ್ವೀಕೃತಿ ಬಾಕಿ” ಮುಖಾಂತರ ತಾಲ್ಲೂಕು 
ಮೀನುಗಾರಿಕಾ ಅಧಿಕಾರಿಯು ರವಾನಿಸುವುದು. ಈ ನೋಟೀಸ್‌ ನೀಡಿದ ನಂತರವೂ ಸಹ ಗುತ್ತಿಗೆದಾರರು ಗುತ್ತಿಗೆ ಮೊತ್ತವನ್ನು 
ನಿಗದಿತ ವೇಳೆಯೊಳಗಾಗಿ ಪಾವತಿಸದಿದ್ದಲ್ಲಿ ಹಾಗೂ ಇಲಾಖಾ ಷರತ್ತು ಮತ್ತು ನಿಬಂಧನೆಗಳನ್ನು ಉಲ್ಲಂಘಿಸಿದಲ್ಲಿ ಗುತ್ತಿಗೆ 
ಆದೇಶವನ್ನು ರದ್ದುಪಡಿಸುವ ಅಧಿಕಾರವನ್ನು ಗುತ್ತಿಗೆ ಆದೇಶ ನೀಡಿದ ಸಕ್ಷಮ ಪ್ರಾಧಿಕಾರ ಹೊಂದಿರುತ್ತದೆ. ಗುತ್ತಿಗೆ ರದ್ದುಪಡಿಸಿದ 
ನಂತರ ಮರುವಿಲೇಗೊಳಿಸುವ ಅಧಿಕಾರವನ್ನು ಜಿಲ್ಲಾ ಮೀನುಗಾರಿಕೆ ಅಧಿಕಾರಿಗಳಿಗೆ ಪ್ರತ್ಯಾಯೋಜಿಸಿದೆ. 


























ಜಲಸಂಪನ್ಮೂಲದ ಒಟ್ಟು ಜಲವಿಸ್ತೀರ್ಣದ ಶೇಕಡ 50ರಷ್ಟು ಜಲವಿಸ್ತೀರ್ಣವನ್ನು ಉಪಯುಕ್ತತಾ ಜಲವಿಸ್ತೀರ್ಣ ಪ್ರದೇಶವೆಂದು 
ಗಣನೆಗೆ ತೆಗೆದುಕೊ೦ಡು, ಈ ರೀತಿ ಗಣನೆಗೆ ತೆಗೆದುಕೊ೦ಡ ಜಲವಿಸ್ತೀರ್ಣಕ್ಕೆ ಪ್ರತಿ ಹೆಕ್ಟೇರಿಗೆ ರೂ.500-00ರಂತೆ ಬರುವ ಮೊತ್ತ 
ಅಥವಾ ಹಿಂದಿನ ಮೂರು ವರ್ಷಗಳ ಸರಾಸರಿ ಆದಾಯ ಇವೆರಡರಲ್ಲಿ ಯಾವುದು ಹೆಚ್ಚೋ ಅದನ್ನು ಪ್ರಥಮ ವರ್ಷದ ಗುತ್ತಿಗೆ 


ಮೊತ್ತವೆಂದು ನಿಗಧಿಪಡಿಸುವುದು. ಈ ರೀತಿ ನಿಗದಿಪಡಿಸಿದ ಗುತ್ತಿಗೆ ಮೊತ್ತಕ್ಕೆ ಉಳಿದ ನಾಲ್ಕು ವರ್ಷಗಳ ಗುತ್ತಿಗೆ ಅವಧಿಯಲ್ಲಿ ಪ್ರತಿ 
ವರ್ಷ ಹಿಂದಿನ ವರ್ಷದ ಗುತ್ತಿಗೆ ಮೊತ್ತಕ್ಕೆ ಶೇಕಡ 5ರಂತೆ ಹೆಚ್ಚಿಸಿ ಗುತ್ತಿಗೆ ಮೊತ್ತವನ್ನು ನಿಗಧಿಪಡಿಸುವುದು. 

ಗುತ್ತಿಗೆದಾರರು ಜಲಸ೦ಪನ್ಮೂಲದ ಗುತ್ತಿಗೆ ಮೊತ್ತದ ಶೇಕಡ 25ರಷ್ಟು ಹಣವನ್ನು ಭದ್ರತಾ ಠೇವಣಿಯಾಗಿ ಮೊದಲನೆಯ ವರ್ಷದ 
ಗುತ್ತಿಗೆ ಮೊತ್ತದೊಂದಿಗೆ ಡಿ.ಡಿ. ಮುಖಾಂತರ ಪಾವತಿಸತಕ್ಕದ್ದು. ಯಾವುದೇ ಷರತ್ತಿನ ಅಥವಾ ನಿಬಂಧನೆಯ ಉಲ್ಲಂಘನೆಯಾದಲ್ಲಿ 
ಸದರಿ ಭದತಾ ಠೇವಣಿ ಹಣವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು. ಇಲ್ಲದಿದ್ದಲ್ಲಿ ಈ ಠೇವಣಿ ಹಣವನ್ನು 
ಬಡ್ಡಿರಹಿತವಾಗಿ ಗುತ್ತಿಗೆ ಅವಧಿಯು ಮುಗಿದ ನಂತರ ಗುತ್ತಿಗೆದಾರರಿಗೆ ಹಿಂದಿರುಗಿಸುವುದು. 


ಗುತ್ತಿಗೆಗೆ ಪಡೆದ ಮೀನು ಪಾಶುವಾರು ಹಕ್ಕನ್ನು ಯಾವುದೇ ಕಾರಣಕ್ಕಾಗಿ ವರ್ಗಾಯಿಸತಕ್ಕದ್ದಲ್ಲ. ಹಾಗೂ ಉಪ ಗುತ್ತಿಗೆಗೆ ನೀಡತಕ್ಕದ್ದಲ್ಲ. 
ಒಂದು ಪಕ್ಷ ವರ್ಗಾಯಿಸಿದ್ದಲ್ಲಿ ಅಥವಾ ಉಪ ಗುತ್ತಿಗೆಗೆ ನೀಡಿರುವುದು ದಾಖಲೆಗಳಿಂದ ದೃಢಪಟ್ಟಲ್ಲಿ ಗುತ್ತಿಗೆ ಆದೇಶವನ್ನು ನೀಡಿದ 
ಸಕ್ಷಮ ಪ್ರಾಧಿಕಾರ ರದ್ದುಗೊಳಿಸುವ ಅಧಿಕಾರವನ್ನು ಹೊಂದಿರುತ್ತದೆ. 

ಗುತ್ತಿಗೆದಾರರು ಗುತ್ತಿಗೆ ಪಡೆದ ಜಲಸಂಪನ್ಮೂಲದಲ್ಲಿ ಮೀನುಗಾರಿಕೆ ಚಟುವಟಿಕೆಯನ್ನು ಕೈಗೊಳ್ಳುವಾಗ ಸದರಿ ಜಲಸಂಪನ್ಮೂಲದ 
ಕಟ್ಟೆ, ಏರಿ, ತೂಬು ಮುಂತಾದವುಗಳಿಗೆ ಯಾವುದೇ ರೀತಿಯ ಹಾನಿಯುಂಟಾದಲ್ಲಿ ತಾಲ್ಲೂಕು ಮಟ್ಟದ ಅಧಿಕಾರಿಯು ಗುತ್ತಿಗೆ ಪಡೆದ 
ಗುತ್ತಿಗೆದಾರರ ಮೇಲೆ ಕ್ರಮವಹಿಸತಕ್ಕದ್ದು. 

ಗುತ್ತಿಗೆಗೆ ಪಡೆದ ಜಲಸಂಪನ್ಮೂಲಗಳಲ್ಲಿ ಗುತ್ತಿಗೆದಾರರು ಡೈನಾಮೈಟ್‌, ಸಿಡಿಮದ್ದು, ರಾಸಾಯನಿಕ ವಸ್ತು ಅಥವಾ ವಿಷದ 
ಪ್ರಯೋಗವನ್ನಾಗಲೀ ಮಾಡಿ ಮೀನು ಹಿಡಿಯತಕ್ಕದ್ದಲ್ಲ. ಈ ನಿಬಂಧನೆಯನ್ನು ಉಲ್ಲಂಘಿಸಿದ ಗುತ್ತಿಗೆದಾರರ ಗುತ್ತಿಗೆಯನ್ನು 








ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ೪೦೯ 





ತತ್‌ಕ್ಷಣದಿಂದ ರದ್ದುಪಡಿಸಿ ಅವರ ಎರುದ್ಧ ಕಾನೂನಿನ ಕ್ರಮ ಕೈಗೊಳ್ಳತಕ್ಕದ್ದು. ಮತ್ತು ಈ ರೀತಿ ಅಕ್ರಮವಾಗಿ ಹಿಡಿದ ಮೀನನ್ನು 
ಮಾರಾಟ ಮಾಡಿ ಸರ್ಕಾರಕ್ಕೆ ಜಮಾ ಮಾಡಲು ಸಂಬಂಧಪಟ್ಟ ತಾಲ್ಲೂಕು ಮಟ್ಟದ ಅಧಿಕಾರಿಗಳು ಕ್ರಮ ಕೈಗೊಳ್ಳತಕ್ಕದ್ದು. 


12. ಮೀನುಗಾರಿಕೆ ಇಲಾಖೆಯ ವ್ಯಾಪ್ತಿಯಲ್ಲಿನ ಒಳನಾಡು ಜಲಸ೦ಪನ್ಮೂಲಗಳ ಮೀನು ಪಾಶುವಾರು ಹಕ್ಕಿನ ವಿಲೇವಾರಿಗೆ 
ಸಂಬಂಧಪಟ್ಟಂತೆ ರೂಪಿಸಲಾಗಿರುವ ಯಾವುದೇ ನಿಯಮಗಳನ್ನು ಉಲ್ಲಂಘಿಸಿದ ಗುತ್ತಿಗೆದಾರರ ಗುತ್ತಿಗೆಯನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ರದ್ದುಪಡಿಸಲು ಕ್ರಮವಹಿಸುವುದು. ಹಾಗೂ ಸರ್ಕಾರವು / ಮೀನುಗಾರಿಕೆ ಇಲಾಖೆಯು ಸದರಿ ವಿಷಯಕ್ಕೆ 
ಸಂಬಂಧಿಸಿದಂತೆ ಕಾಲಕಾಲಕ್ಕೆ ವಿಧಿಸಬಹುದಾದ ಹೆಚ್ಚುವರಿ ಷರತ್ತು ಮತ್ತು ನಿಬಂಧನೆಗಳಿಗೆ ಗುತ್ತಿಗೆದಾರರು ಬದ್ಧರಾಗಿರತಕ್ಕದ್ದು. ಈ 
ದಿಸೆಯಲ್ಲಿ ಈ ಆದೇಶದ ಅನುಬಂಧ-10ರಲ್ಲಿರುವ ನಿಗದಿತ ನಮೂನೆಯಲ್ಲಿರುವಂತೆ ಮುಚ್ಚಳಿಕೆ ಪತ್ರವನ್ನು ರೂ.200-00ರ ಮೌಲ್ಯದ 
ಛಾಪಾಕಾಗದದಲ್ಲಿ ಗುತ್ತಿಗೆದಾರರಿಂದ ಸಂಬಂಧಪಟ್ಟ ತಾಲ್ಲೂಕು ಮೀನುಗಾರಿಕೆ ಅಧಿಕಾರಿಗಳು ಪಡೆದುಕೊಳ್ಳತಕ್ಕದ್ದು. 


13. ಮೀನುಗಾರಿಕೆ ಇಲಾಖೆಯ ವ್ಯಾಪ್ತಿಯಲ್ಲಿನ ಜಲಸಂಪನ್ಮೂಲಗಳ ಮೀನು ಪಾಶುವಾರು ಹಕ್ಕನ್ನು ಗುತ್ತಿಗೆಗೆ ಪಡೆದ ಮೀನುಗಾರರ 
ಸಹಕಾರ ಸಂಘಗಳ ಲೆಕ್ಕಪತ್ರಗಳನ್ನು ಮೀನುಗಾರಿಕೆ ಅಧಿಕಾರಿಗಳು ಪರಿಶೋಧನೆ ಮಾಡುವ ಅಧಿಕಾರವನ್ನು ಹೊಂದಿರುತ್ತಾರೆ. 


14. ಗುತ್ತಿಗೆದಾರರು ಮೀನು ಪಾಶುವಾರು ಹಕ್ಕಿನ ಗುತ್ತಿಗೆ ಪಡೆದ ಜಲಸಂಪನ್ಮೂಲಗಳಲ್ಲಿ ಪ್ರತಿ ಹೆಕ್ಟೇರು ಉಪಯುಕ್ತತಾ ಜಲವಿಸ್ತೀರ್ಣಕ್ಕೆ 
ಕನಿಷ್ಟ 2000 ಬಲಿತ ಬಿತ್ತನೆ ಮೀನುಮರಿಗಳನ್ನು (70-80 ಎಂ.ಎಂ.) ಮೀನುಗಾರಿಕೆ ಇಲಾಖೆಯು ಅನುಮೋದಿಸಿದ ತಳಿಯ 
ಮೀನುಮರಿಗಳನ್ನು ಮಾತ್ರ ಮೀನುಗಾರಿಕೆ ಇಲಾಖೆಯ ಅಥವಾ ಮೀನುಗಾರಿಕೆ ಇಲಾಖೆಯಿ೦ದ ಅನುಮೋದಿಸಲ್ಪಟ್ಟ ಮೀನುಮರಿ 
ಉತ್ಪಾದನಾ / ಪಾಲನಾ ಕೇಂದ್ರಗಳಿ೦ದ ಖರೀದಿಸಿ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-2) ಅಧಿಕಾರಿಯ ಸಮ್ಮುಖದಲ್ಲಿ 
ಬಿತ್ತನೆ ಮಾಡತಕ್ಕದ್ದು. ಮೀನುಮರಿಗಳನ್ನು ಬಿತ್ತನೆ ಮಾಡಿರುವ ಬಗ್ಗೆ ಪ್ರತಿವರ್ಷ ಫೋಟೋ ದೃಢೀಕರಣವನ್ನು ತಾಲ್ಲೂಕು ಮಟ್ಟದ 
ಮೀನುಗಾರಿಕಾ ಅಧಿಕಾರಿಗಳಿಗೆ ನೀಡಬೇಕು. 

15. ಜಲಸಂಪನ್ಮೂಲದ ಮೀನು ಪಾಶುವಾರು ಹಕ್ಕನ್ನು ಗುತ್ತಿಗೆಗೆ ಪಡೆದ ಯಾವುದೇ ಗುತ್ತಿಗೆದಾರರು ನಿಷೇಧಿತ ಮೀನು ತಳಿಗಳಾದ 
ಪ್ರಮುಖವಾಗಿ ಆಫ್ರಿಕನ್‌ ಕ್ಯಾಟ್‌ ಫಿಶ್‌ (ಆಣೆ ಮೀನು), ಚೈನೀಸ್‌ ಬಿಗ್‌ ಹೆಡ್‌, ಮತ್ತು ಇತರೆ ನಿಷೇಧಿತ ಮೀನುಮರಿಗಳ ಬಿತ್ತನೆ 
ಮಾಡುವುದು ಅಥವಾ ಅಭಿವೃದ್ಧಿಪಡಿಸುವುದು ಅಥವಾ ಮಾರಾಟ ಮಾಡುವುದು ಕಂಡುಬಂದಲ್ಲಿ ಅವರಿಗೆ ನೀಡಲಾದ ಗುತ್ತಿಗೆಯನ್ನು 
ಕೂಡಲೇ ರದ್ದುಪಡಿಸಿ ಆ ಸಾಲಿನ ಗುತ್ತಿಗೆ ಮೊತ್ತವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದಲ್ಲದೇ ಸಂಬಂಧಪಟ್ಟ 
ಗುತ್ತಿಗೆದಾರರನ್ನು ಕಪ್ಪುಪಟ್ಟಿಗೆ ಸೇರ್ಪಡಿಸಿ ಅವರಿಗೆ ಮೀನುಗಾರಿಕೆ ಇಲಾಖೆಯಿಂದ ಯಾವುದೇ ಜಲಸಂಪನ್ಮೂಲದ ಮೀನು 
ಪಾಶುವಾರು ಹಕ್ಕನ್ನು ಮುಂದಕ್ಕೆ ನೀಡಲಾಗುವುದಿಲ್ಲ. 








ಜಿ.ಜಯಣ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ (ಮೀ) 


ಆದೇಶ ಸಂಖ್ಯೆ:ಪಸಂಮೀ 125 ಮೀಣ 2013, ಬೆಂಗಳೂರು ದಿನಾಂಕ:21-02-2014ರ 
ಅನುಬಂಧ-5 


ಒಳನಾಡು ಜಲಸಂಪನ್ಮೂಲಗಳಲ್ಲಿನ ಮೀನು ಪಾಶುವಾರು ಹಕ್ಕನ್ನು ಮೀನುಗಾರಿಕೆ ಇಲಾಖೆಯಿಂದ ಟೆಂಡರ್‌-ಕಂ-ಹರಾಜು ಮುಖಾಂತರ ವಿಲೇವಾರಿ 


ಮಾಡುವಾಗ ಮೀನುಗಾರಿಕೆ ಅಧಿಕಾರಿಗಳು ಕಡ್ಡಾಯವಾಗಿ ಪಾಲಿಸಬೇಕಾದ ವಿಧಿ ವಿಧಾನಗಳು ಮತ್ತು ಮಾರ್ಗಸೂಚಿಗಳು 


ಎಲ್ಲೆಲ್ಲಿ ಜಲಸಂಪನ್ಮೂಲಗಳ ಮೀನು ಪಾಶುವಾರು ಹಕ್ಕನ್ನು ಗುತ್ತಿಗೆಗೆ ಪಡೆಯಲು ಆದ್ಯತೆಯಲ್ಲಿನ ಮೀನುಗಾರರ ಸಹಕಾರ ಸಂಘಗಳು ಮುಂದೆ 
ಬರುವುದಿಲ್ಲವೋ ಆ ಜಲಸಂಪನ್ಮೂಲಗಳ ಮೀನು ಪಾಶುವಾರು ಹಕ್ಕನ್ನು ಟೆಂಡರ್‌-ಕಂ-ಹರಾಜು ಮೂಲಕ ವಿಲೇವಾರಿ ಮಾಡಲು ಟೆಂಡರ್‌ 
ಮತ್ತು ಹರಾಜು ಪ್ರಕಟಣೆಯನ್ನು ಸಂಬಂಧಪಟ್ಟ ತಾಲ್ಲೂಕು ಮೀನುಗಾರಿಕೆ ಅಧಿಕಾರಿಯು ಹೊರಡಿಸತಕ್ಕದ್ದು. ಮೀನು ಪಾಶುವಾರು ಹಕ್ಕನ್ನು 
ವಿಲೇವಾರಿ ಮಾಡಲು ಉದ್ದೇಶಿಸಲಾದ ಒಳನಾಡು ಜಲಸಂಪನ್ಮೂಲಗಳ ಟೆಂಡರ್‌ / ಹರಾಜು ಪ್ರಕಟಣೆಗಳನ್ನು ಈ ಆದೇಶದ 
ಅನುಬಂಧ-12ರಲ್ಲಿನಂತೆ ಸ್ಥಳೀಯ ದಿನಪತ್ರಿಕೆಗಳಲ್ಲಿ ಪ್ರಕಟಿಸಿ ಪ್ರಕಟಣೆಯ ಕರಪತ್ರಗಳನ್ನು ಕೆರೆಯ ವ್ಯಾಪ್ತಿಯ ಗ್ರಾಮ ಪಂಚಾಯತ್‌ಗಳ, 
ತಾಲ್ಲೂಕು ಪಂಚಾಯತ್‌, ತಾಲ್ಲೂಕಿನ ತಹಶೀಲ್ದಾರವರ ಕಛೇರಿಯ ಮತ್ತು ತಾಲ್ಲೂಕು ಮಟ್ಟದ ಮೀನುಗಾರಿಕೆ ಅಧಿಕಾರಿ ಕಛೇರಿಯ ಜಾಹೀರಾತು 
ಫಲಕಗಳಲ್ಲಿ ಪ್ರದರ್ಶಿಸುವ ವ್ಯವಸ್ಥೆಯನ್ನು ಕಡ್ಡಾಯವಾಗಿ ಮಾಡತಕ್ಕದ್ದು. ಟೆಂಡರ್‌ ಪ್ರಕಟಣೆಯನ್ನು ಕೆರೆಯ ವ್ಯಾಪ್ತಿಯ ಗ್ರಾಮ/ಗ್ರಾಮಗಳಲ್ಲಿ 
ಸಾರ್ವಜನಿಕರಿಗೆ ವ್ಯಾಪಕವಾಗಿ ಹರಾಜು ಇಸ್ತಿಹಾರ್‌ ಹಂಚಿಸುವ ಹಾಗೂ ಟಾಮ್‌ ಟಾಮ್‌ ಮಾಡಿಸುವ ವ್ಯವಸ್ಥೆಯನ್ನು ಕಡ್ಡಾಯವಾಗಿ 
ಮಾಡಬೇಕು. 


ಸಂಬಂಧಪಟ್ಟ ತಾಲ್ಲೂಕು ಮೀನುಗಾರಿಕೆ ಅಧಿಕಾರಿಯು ಟಿಂಡರ್‌-ಕಂ-ಹರಾಜು ಪ್ರಕಟಣೆಯನ್ನು ಪ್ರಕಟಿಸಿದ ದಿನಾಂಕದಿಂದ 15 ದಿನಗಳ 
ಕಾಲಾವಕಾಶ ನೀಡಿ ಟೆಂಡರ್‌-ಕಂ-ಹರಾಜನ್ನು ನಡೆಸತಕ್ಕದ್ದು. ನೀರು ತುಂಬಿದ ಒಳನಾಡು ಜಲಸ೦ಪನ್ಮೂಲಗಳ ಸರ್ವೇಕ್ಷಣೆ ನಡೆಸಿ ಅವುಗಳ 
ಮೀನು ಪಾಶುವಾರು ಹಕ್ಕಿನ ವಿಲೇವಾರಿಯನ್ನು ಮೂರು ಸುತ್ತಿನಲ್ಲಿ ನಡೆಸತಕ್ಕದ್ದು. ಪೂರ್ಣವಾಗಿ ಅಥವಾ ಅರ್ಧಕ್ಕಿಂತ ಹೆಚ್ಚು ತುಂಬಿದ 
ಕೆರೆಗಳನ್ನು ಮೊದಲನೇ ಸುತ್ತಿನಲ್ಲಿ ಅಂದರೆ ಮೀನುಗಾರಿಕೆ ಫಸಲಿ ವರ್ಷದ ಮೇ-ಜೂನ್‌ ತಿಂಗಳಿನಲ್ಲಿ, ಎರಡನೇ ಸುತ್ತನ್ನು ಜುಲೈ-ಆಗಸ್ಟ್‌ ತಿಂಗಳಿನಲ್ಲಿ 
ಮತ್ತು ಮೂರನೇ ಹಾಗೂ ಅಂತಿಮ ಸುತ್ತನ್ನು ಸೆಪ್ಟೆಂಬರ್‌ -ಅಕ್ಟೋಬರ್‌ ತಿಂಗಳಿನಲ್ಲಿ ನಡೆಸತಕ್ಕದ್ದು. 3ನೇ ಸುತ್ತಿನ ನಂತರ ವಿಲೇವಾರಿಯಾಗದ 
ಕೆರೆಗಳ ಪಟ್ಟಿಯನ್ನು ತಯಾರು ಮಾಡಿ ವಿಲೇವಾರಿಯಿಂದ ವಿನಾಯಿತಿ ಆದೇಶವನ್ನು ಮೀನುಗಾರಿಕೆ ನಿರ್ದೇಶಕರಿಂದ ಪಡೆಯಲು ಸೂಕ್ತ 
ಸಮರ್ಥನೆಯೊಂದಿಗೆ ಪ್ರಸ್ತಾವನೆಯನ್ನು ಈ ಆದೇಶದ ಅನುಬಂಧ-7ರ ನಮೂನೆಯಲ್ಲಿ ಸಲ್ಲಿಸತಕ್ಕದ್ದು. ಎಲ್ಲಾ ಜಲಸಂಪನ್ಮೂಲಗಳ ವಿಲೇವಾರಿ 
ಪ್ರಕ್ರಿಯೆಯನ್ನು ಮೀನುಗಾರಿಕೆ ಫಸಲಿ ವರ್ಷ ಪ್ರಾರಂಭವಾದ 4 ತಿಂಗಳೊಳಗಾಗಿ ಅಂದರೆ ಮೀನುಗಾರಿಕೆ ಫಸಲಿ ವರ್ಷದ ಅಕ್ಟೋಬರ್‌ 
ಮಾಹೆಯ ಅಂತ್ಯದೊಳಗಾಗಿ ಕಡ್ಡಾಯವಾಗಿ ಪೂರ್ಣಗೊಳಿಸತಕ್ಕದ್ದು. 








೪೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ಭಾಗ ೧ 





10. 


11, 


ಟೆಂಡರ್‌-ಕಂ-ಹರಾಜಿನ ಮೂಲಕ ಮೀನು ಪಾಶುವಾರು ಹಕ್ಕಿನ ಗುತ್ತಿಗೆಯನ್ನು ಪಡೆಯಲು ಇಚ್ಛಿಸುವವರು ಈ ಆದೇಶದ ಅನುಬಂಧ- 
13ರಲ್ಲಿನಂತೆ ಅಧಿಕೃತ ಟೆಂಡರ್‌ ಅರ್ಜಿ ನಮೂನೆಯನ್ನು ಸಂಬಂಧಪಟ್ಟ ತಾಲ್ಲೂಕಿನ ಮೀನುಗಾರಿಕೆ ಅಧಿಕಾರಿಯವರಿಂದ ಕಛೇರಿ ವೇಳೆಯಲ್ಲಿ 
ಅರ್ಜಿಯ ಶುಲ್ಕ ರೂ.100-00ನ್ನು (ರೂಪಾಯಿ ಒಂದು ನೂರು ಮಾತ್ರ) ಪಾವತಿಸಿ ಪಡೆದುಕೊಳ್ಳತಕ್ಕದ್ದು. 


ಟೆಂಡರ್‌ ಹಾಗೂ ಹರಾಜಿನಲ್ಲಿ ಭಾಗವಹಿಸುವವರು ಮೀನುಗಾರಿಕೆ ಇಲಾಖೆಯು ನಿಗದಿಪಡಿಸಿದ ಭದ್ರತಾ ಠೇವಣಿಯನ್ನು ನಗದು ಹುಂಡಿ 
(ಡಿ.ಡಿಎ ಮೂಲಕ ಮಾತ್ರ ಪಾವತಿಸಿ ಟೆಂಡರ್‌ ಹಾಗೂ ಹರಾಜಿನಲ್ಲಿ ಭಾಗವಹಿಸಬಹುದು. ಟೆಂಡರ್‌ನಲ್ಲಿ ಭಾಗವಹಿಸಿರುವವರೂ ಸಹ ಭದ್ರತಾ 
ಠೇವಣಿ ಮೊತ್ತವನ್ನು ಮತ್ತೆ ಪಾವತಿಸದೆ ಹರಾಜಿನಲ್ಲಿ ಭಾಗವಹಿಸಬಹುದು. ಆದರೆ, ಟೆಂಡರ್‌ನಲ್ಲಿ ಭಾಗವಹಿಸದೆ ಬರೀ ಹರಾಜಿನಲ್ಲಿ 
ಭಾಗವಹಿಸುವವರು, ಹರಾಜು ಪ್ರಕ್ರಿಯೆ ಪ್ರಾರಂಭದ ಮುನ್ನ ಭದ್ರತಾ ಠೇವಣಿ ಮೊತ್ತವನ್ನು ನಗದುಹುಂಡಿ ಮೂಲಕ ಮಾತ್ರ ಪಾವತಿಸಿ 
ಭಾಗವಹಿಸಬಹುದು. ಈ ಭದತಾ ಠೇವಣಿ ಮೊತ್ತವನ್ನು ಆಯಾ ಜಲಸಂಪನ್ಮೂಲದ ಉಪಯುಕ್ತತಾ ಜಲವಿಸ್ತೀರ್ಣದ ಶೇ.15ರಷ್ಟು ವಿಸ್ತೀರ್ಣವನ್ನು 
ಗಣನೆಗೆ ತೆಗೆದುಕೊಂಡು ಪ್ರತಿ ಹೆಕ್ಟೇರಿಗೆ ರೂ.500.00ರಂತೆ (ರೂಪಾಯಿ ಐನೂರು ಮಾತ್ರ) ನಿಗದಿಪಡಿಸತಕ್ಕದ್ದು. ಯಶಸ್ವಿ ಬಿಡ್‌ದಾರರ ಭದ್ರತಾ 
ಠೇವಣಿ ಮೊತ್ತವನ್ನು ಬಡ್ಡಿರಹಿತವಾಗಿ ಗುತ್ತಿಗೆಯ ಅವಧಿಯು ಮುಗಿದನಂತರ ಅವರಿಗೆ ರೀಫಂಡ್‌ ಬಿಲ್‌ ಮುಖಾಂತರ ಮರುಪಾವತಿಸತಕ್ಕದ್ದು. 
ಒಂದು ವೇಳೆ ಆಖೈರಾದ ಬಿಡ್‌ದಾರರು ಗುತ್ತಿಗೆ ಮೊತ್ತ ಪಾವತಿಸದಿದ್ದಲ್ಲಿ ಅಥವಾ ಗುತ್ತಿಗೆ ಅವಧಿಯಲ್ಲಿ ಇಲಾಖಾ ಷರತ್ತು ಮತ್ತು 
ನಿಬಂಧನೆಗಳನ್ನು ಉಲ್ಲಂಘಿಸಿದಲ್ಲಿ ಅವರ ಭದ್ರತಾ ಠೇವಣಿ ಮೊತ್ತವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳತಕ್ಕದ್ದು. ಯಶಸಿಯಾಗದ 
ಟೆಂಡರ್‌ದಾರರ/ಬಿಡ್‌ದಾರರ ಠೇವಣಿ ಮೊತ್ತದ ನಗದು ಹುಂಡಿಗಳನ್ನು ಅವರಿಗೆ ಅಂದೇ ಹಿಂದಿರುಗಿಸಿ ಸ್ವೀಕೃತಿ ಪಡೆದುಕೊಳ್ಳುವುದು. 

ಮೀನು ಪಾಶುವಾರು ಹಕ್ಕನ್ನು ಪಡೆಯಲು ಟೆಂಡರ್‌ ಅರ್ಜಿ ಸಲ್ಲಿಸುವವರು ಈ ಆದೇಶದ ಅನುಬಂಧ-13ರಲ್ಲಿರುವ ನಿಗದಿತ ನಮೂನೆಯ 
ಟೆಂಡರ್‌ ಅರ್ಜಿಯನ್ನು ಹಾಗೂ ಭದ್ರತಾ ಠೇವಣಿಯ ನಗದು ಹುಂಡಿಯನ್ನು ಮೊಹರು ಮಾಡಿದ ಪ್ರತ್ಯೇಕ ಲಕೋಟೆಗಳಲ್ಲಿ ಸಂಬಂಧಪಟ್ಟ 
ತಾಲ್ಲೂಕು ಮೀನುಗಾರಿಕೆ ಅಧಿಕಾರಿಗೆ ನಿಗದಿತ ದಿನಾಂಕದೊಳಗಾಗಿ ಕಛೇರಿ ವೇಳೆಯಲ್ಲಿ ಸಲ್ಲಿಸತಕ್ಕದ್ದು. ಮೊಹರಾದ ಲಕೋಟೆಯ ಮೇಲೆ 
ಕೆರೆಯ ಹೆಸರಿನೊಂದಿಗೆ ಮೀನು ಪಾಶುವಾರು ಹಕ್ಕನ್ನು ಪಡೆಯಲು ಟೆಂಡರ್‌ ಅರ್ಜಿಯೆಂದು ದಪ್ಪ ಅಕ್ಷರಗಳಲ್ಲಿ ನಮೂದಿಸಿರತಕ್ಕದ್ದು. 


ಟೆಂಡರ್‌-ಕಂ-ಹರಾಜನ್ನು ನಡೆಸುವ ವಿಧಾನ: 


ಮೊದಲು ಕೆರೆವಾರು ಹರಾಜನ್ನು ನಡೆಸುವುದು, ನಂತರ ಕೆರೆವಾರು ಟೆಂಡರ್‌ ಅರ್ಜಿಗಳನ್ನು ತೆರೆಯುವುದು. ಆ ಕೆರೆಗೆ ಟೆಂಡರ್‌ 
ಅರ್ಜಿಗಳಲ್ಲಿ ನಮೂದಿಸಿರುವ ಅತಿ ಹೆಚ್ಚಿನ ಮೊತ್ತ ಅಥವಾ ಹರಾಜಿನಲ್ಲಿ ಸೂಚಿಸಿರುವ ಅತಿ ಹೆಚ್ಚಿನ ಬಿಡ್‌ ಮೊತ್ತ ಈ ಎರಡರಲ್ಲಿ ಯಾವುದು 
ಹೆಚ್ಚೋ ಆ ಮೊತ್ತವನ್ನು ವಾರ್ಷಿಕ ಗುತ್ತಿಗೆ ಮೊತ್ತವೆಂದು ಪರಿಗಣಿಸತಕ್ಕದ್ದು. 

















ಸರ್ಕಾರಿ ಸವಾಲು: 

ಸಂಬಂಧಿಸಿದ ಜಲಸಂಪನ್ಮೂಲದ ಹಿಂದಿನ ವರ್ಷದ ಆದಾಯದ ಶೇ.50ರಷ್ಟು ಮೊತ್ತವನ್ನು ಸರ್ಕಾರಿ ಸವಾಲು ಅಥವಾ ಕನಿಷ್ಟ ಬಿಡ್‌ 
ಮೊತ್ತವೆಂದು ಪರಿಗಣಿಸುವುದು. ಆಖೈರಾದ ಬಿಡ್‌ / ಟೆಂಡರ್‌ ಮೊತ್ತವು ಸರ್ಕಾರಿ ಸವಾಲಿಗಿಂತ ಕಡಿಮೆ ಇದ್ದಲ್ಲಿ ಅಂತಹ ಟೆಂಡರ್‌-ಕಂ- 
ಹರಾಜು ಪ್ರಕ್ರಿಯೆಯನ್ನು ತಾಲ್ಲೂಕು ಮೀನುಗಾರಿಕೆ ಅಧಿಕಾರಿಯೇ ರದ್ದುಗೊಳಿಸಿ ಮರುವಿಲೇವಾರಿಗೆ ಕ್ರಮ ಕೈಗೊಳ್ಳತಕ್ಕದ್ದು. 2ನೇ ಬಾರಿಯೂ 
ಸಹ ಆಖ್ಯೆರಾದ ಬಿಡ್‌ ಮೊತ್ತ ಸರ್ಕಾರಿ ಸವಾಲಿಗಿಂತ ಕಡಿಮೆ ಇದ್ದಲ್ಲಿ ಟೆಂಡರ್‌/ಹರಾಜನ್ನು ರದ್ದುಗೊಳಿಸಿ 3ನೇ ಬಾರಿಗೆ 
ಮರುವಿಲೇಗೊಳಿಸುವುದು. 3ನೇ ಬಾರಿಗೆ ಆಖೈರಾದ ಬಿಡ್‌ /ಟೆಂಡರ್‌ ಮೊತ್ತವನ್ನು ಒಪ್ಪಿಕೊಳ್ಳುವುದು. 


ಮೀನು ಪಾಶುವಾರು ಹಕ್ಕಿನ ಟೆಂಡರ್‌/ಹರಾಜು ಮುಗಿದ ಕೂಡಲೇ ಅತೀ ಹೆಚ್ಚಿನ ಮೊತ್ತವನ್ನು ಸೂಚಿಸಿದ ಯಶಸ್ವಿ 
ಟೆಂಡರುದಾರರು/ಬಿಡ್ಡುದಾರರು ಪೂರ್ಣ ಬಿಡ್‌ ಮೊತ್ತವನ್ನು ಹರಾಜು ನಡೆದ ಸ್ಥಳದಲ್ಲಿಯೇ ಪಾವತಿ ಮಾಡಿ ಸಂಬಂಧಪಟ್ಟ ತಾಲ್ಲೂಕು 
ಮೀನುಗಾರಿಕೆ ಅಧಿಕಾರಿಯಿಂದ ಅಧಿಕೃತ ರಸೀದಿಯನ್ನು ಪಡೆದುಕೊಳ್ಳತಕ್ಕದ್ದು. ತಪ್ಪಿದಲ್ಲಿ ಸದರಿ ಟೆಂಡರ್‌-ಕಂ-ಹರಾಜಿನ ಬಗ್ಗೆ ಅವರು 
ನೀಡಲಾಗಿದ್ದ ಭದ್ರತಾ ಠೇವಣಿಯ ಮೊಬಲಗನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳತಕ್ಕದ್ದು. ಆದರೆ, ಆಖೈರಾದ ಗರಿಷ್ಠ ಬಿಡ್‌ ಮೊತ್ತವನ್ನು 
2ನೇ ಅತೀ ಹೆಚ್ಚಿನ ಮೊತ್ತವನ್ನು ಸೂಚಿಸಿದ ಟೆಂಡರ್‌ದಾರರು / ಬಿಡ್‌ದಾರರು ಪಾವತಿಸಲು ಒಪ್ಪಿದಲ್ಲಿ ಹಾಗೂ ಅವರು ಸದರಿ ಮೊತ್ತವನ್ನು 
ಸ್ಥಳದಲ್ಲೇ ಪಾವತಿಸಿದಲ್ಲಿ ಅವರ ಹೆಸರಿಗೆ ಸದರಿ ಜಲಸಂಪನ್ಮೂಲದ ಮೀನು ಪಾಶುವಾರು ಹಕ್ಕನ್ನು ವಿಲೇಗೊಳಿಸಲು ಸಂಬಂಧಪಟ್ಟ ತಾಲ್ಲೂಕು 
ಮೀನುಗಾರಿಕೆ ಅಧಿಕಾರಿ ಕ್ರಮ ಕೈಗೊಳ್ಳತಕ್ಕದ್ದು. ಒಂದು ವೇಳೆ 2ನೇ ಅತೀ ಹೆಚ್ಚಿನ ಟೆಂಡರುದಾರರು/ಬಿಡ್‌ದಾರರು ಇದಕ್ಕೆ ಒಪ್ಪದಿದ್ದಲ್ಲಿ ಜಿಲ್ಲಾ 
ಮೀನುಗಾರಿಕಾ ಅಧಿಕಾರಿಯ ಅನುಮೋದನೆ ಪಡೆದು ಮರು ಟೆಂಡರ್‌-ಕಂ-ಹರಾಜು ಮೂಲಕ ಮರುವಿಲೇವಾರಿ ಗೊಳಿಸಲು ಸಂಬಂಧಪಟ್ಟ 
ತಾಲ್ಲೂಕು ಮೀನುಗಾರಿಕೆ ಅಧಿಕಾರಿ ಕ್ರಮಕೈಗೊಳ್ಳತಕ್ಕದ್ದು. 

ಟೆಂಡರ್‌-ಕಂ-ಹರಾಜಿನ ಮುಖಾಂತರ ವಿಲೇಗೊಳಿಸಲಾದ ಮೀನು ಪಾಶುವಾರು ಹಕ್ಕಿನ ದೃಢೀಕರಣವು ಮೇಲಾಧಿಕಾರಿಗಳ ಅನುಮೋದನೆಗೆ 
ಒಳಪಟ್ಟಿರುತ್ತದೆ. 

ಟೆಂಡರ್‌ /ಹರಾಜು ಪ್ರಕ್ರಿಯೆ ಮುಗಿದ ಒಂದು ವಾರದೊಳಗಾಗಿ ತಾಲ್ಲೂಕು ಮೀನುಗಾರಿಕೆ ಅಧಿಕಾರಿಯು ಹರಾಜು ದೃಢೀಕರಣ ಆದೇಶ ಪಡೆಯಲು 
ಎಲ್ಲಾ ದಾಖಲಾತಿಗಳೊಂದಿಗೆ ಸೂಕ್ತ ಪ್ರಸ್ತಾವನೆಯನ್ನು (ಈ ಆದೇಶದ ಅನುಬಂಧ-18ರಲ್ಲಿನ ಚೆಕ್‌ಲಿಸ್ಟ್‌ನೊಂದಿಗೆ) ಮೇಲಾಧಿಕಾರಿಗೆ ಸಲ್ಲಿಸತಕ್ಕದ್ದು. 
ಟೆಂಡರ್‌/ಹರಾಜು ದೃಢೀಕರಣ ಆದೇಶ ಕೋರಿ ಬಂದ ಪ್ರಸ್ತಾವನೆಗಳನ್ನು ಒಂದು ವಾರದೊಳಗಾಗಿ ಜಿಲ್ಲಾ ಮೀನುಗಾರಿಕೆ ಅಧಿಕಾರಿಗಳು ಮತ್ತು 
ವಲಯ ಮಟ್ಟದ ಮೀನುಗಾರಿಕೆ ಅಧಿಕಾರಿಗಳು ಅವರ ಅಧಿಕಾರ ವ್ಯಾಪ್ತಿಯಲ್ಲಿ ಗುತ್ತಿಗೆ ಆದೇಶವನ್ನು ಹೊರಡಿಸುವುದು. ಅಧಿಕಾರ ವ್ಯಾಪ್ತಿ ಮೀರಿದ 
ಪ್ರಸ್ತಾವನೆಗಳನ್ನು ಅವರ ಕಛೇರಿಗೆ ತಲುಪಿದ ಒಂದು ವಾರದೊಳಗಾಗಿ ಅವರ ಮೇಲಾಧಿಕಾರಿಗೆ ಸಲ್ಲಿಸುವುದು. ಪ್ರಾರಂಭದಲ್ಲೇ ತಾಲ್ಲೂಕು 
ಮೀನುಗಾರಿಕೆ ಅಧಿಕಾರಿಗಳು ಪ್ರಸ್ತಾವನೆಯೊಡನೆ ಸಲ್ಲಿಸಬೇಕಾದ ಎಲ್ಲಾ ದಾಖಲಾತಿಗಳು ಚೆಕ್‌ಲಿಸ್ಟ್‌ಗಳನ್ನು ಪರಿಶೀಲಿಸಿಕೊಂಡು ಪೂರ್ಣ 
ಪ್ರಸ್ತಾವನೆಯನ್ನು ಸಲ್ಲಿಸತಕ್ಕದ್ದು. ಅಪೂರ್ಣ ಪ್ರಸ್ತಾವನೆ ಸಲ್ಲಿಸುವ ತಾಲ್ಲೂಕು ಮೀನುಗಾರಿಕೆ ಅಧಿಕಾರಿಯ ಮೇಲೆ ಕರ್ತವ್ಯ ನಿರ್ಲಕ್ಷತೆಯ ಆರೋಪ 
ಹೊರಿಸಿ ಶಿಸ್ತು ಕ್ರಮ ಜರುಗಿಸುವುದು. 

ಟೆಂಡರ್‌-ಕಂ-ಹರಾಜು ಮುಖಾಂತರ ಪಡೆದ ಮೀನು ಪಾಶುವಾರು ಹಕ್ಕಿನ ಗುತ್ತಿಗೆ ಅವಧಿಯಲ್ಲಿ 2ನೇ ವರ್ಷದಿಂದ ಪ್ರತಿವರ್ಷ ಗುತ್ತಿಗೆಯನ್ನು 
ನವೀಕರಿಸುವ ಅಧಿಕಾರವನ್ನು ಜಿಲ್ಲಾ ಮೀನುಗಾರಿಕೆ ಅಧಿಕಾರಿಗೆ ಪ್ರತ್ಯಾಯೋಜಿಸಲಾಗಿದೆ. ಎರಡನೇ ವರ್ಷ ಮತ್ತು ತದನಂತರದ ವಾರ್ಷಿಕ 


























ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ೪೧೧ 





12, 


13. 


14. 


15. 


16, 


17. 


18, 


ಟೆಂಡರ್‌/ಬಿಡ್‌ ಮೊತ್ತವನ್ನು ಬಿಡ್‌ದಾರರು ಮೀನುಗಾರಿಕೆ ಫಸಲಿ ವರ್ಷದ ಪ್ರಾರಂಭದ ಮುನ್ನ ಅಂದರೆ ಏಪ್ರಿಲ್‌ 30ರೊಳಗಾಗಿ ಪಾವತಿ ಮಾಡಿ 
ಗುತ್ತಿಗೆಯನ್ನು ನವೀಕರಿಸಿಕೊಳ್ಳತಕ್ಕದ್ದು. ಏಪ್ರಿಲ್‌ ತಿಂಗಳ ಮೊದಲನೇ ವಾರದಲ್ಲಿ ಬಿಡ್‌ದಾರರಿಗೆ ಬಿಡ್‌ ಮೊತ್ತದ ಬೇಡಿಕೆ ನೋಟೀಸನ್ನು 
“ನೋಂದಣಿ ಅಂಚೆ ಸ್ವೀಕೃತಿ ಬಾಕಿ” ಮುಖಾಂತರ ರವಾನಿಸುವುದು. ಈ ನೋಟೀಸ್‌ ನೀಡಿದ ನಂತರವೂ ಬಿಡ್‌ದಾರರು ನಿಗದಿತ 
ಅವಧಿಯೊಳಗಾಗಿ ಗುತ್ತಿಗೆ ಮೊತ್ತವನ್ನು ಪಾವತಿಸಿ ನವೀಕರಿಸಿಕೊಳ್ಳದಿದ್ದಲ್ಲಿ ಹಾಗೂ ಇಲಾಖಾ ಷರತ್ತು ಮತ್ತು ನಿಬಂಧನೆಗಳನ್ನು ಉಲ್ಲಂಘಿಸಿದ 
ಪಕ್ಷದಲ್ಲಿ ಅವರ ಹರಾಜು ದೃಢೀಕರಣ ಆದೇಶವನ್ನು ರದ್ದುಪಡಿಸುವ ಅಧಿಕಾರವನ್ನು ಗುತ್ತಿಗೆ ದೃಢೀಕರಿಸಿದ ಸಕ್ಷಮ ಪ್ರಾಧಿಕಾರ / ಮೀನುಗಾರಿಕೆ 
ನಿರ್ದೇಶಕರು ಹೊಂದಿರುತ್ತಾರೆ. ಸದರಿ ಜಲಸಂಪನ್ಮೂಲದ ಮೀನು ಪಾಶುವಾರು ಹಕ್ಕನ್ನು ಮರುವಿಲೇವಾರಿಗೊಳಿಸುವ ಅಧಿಕಾರವನ್ನು ಜಿಲ್ಲಾ 
ಮೀನುಗಾರಿಕೆ ಅಧಿಕಾರಿಗಳಿಗೆ ಪ್ರತ್ಯಾಯೋಜಿಸಿದೆ. ಹಿಂದಿನ ಗುತ್ತಿಗೆ ಆದೇಶವನ್ನು ರದ್ದುಪಡಿಸಿದ ನಂತರವೇ ಹೊಸ ಗುತ್ತಿಗೆ ಆದೇಶವನ್ನು ಸಕ್ಷಮ 


ಪಾಧಿಕಾರ ನೀಡುವುದು. 

ಟೆಂಡರ್‌-ಕಂ-ಹರಾಜು ಮುಖಾಂತರ ಗುತ್ತಿಗೆಗೆ ಪಡೆದ ಮೀನು ಪಾಶುವಾರು ಹಕ್ಕನ್ನು ಯಾವುದೇ ಕಾರಣಕ್ಕಾಗಿ ವರ್ಗಾಯಿಸತಕ್ಕದ್ದಲ್ಲ. ಹಾಗೂ 
ಉಪ ಗುತ್ತಿಗೆಗೆ ನೀಡತಕ್ಕದ್ದಲ್ಲ. ಒ೦ದು ಪಕ್ಷ ವರ್ಗಾಯಿಸಿದ್ದಲ್ಲಿ ಅಥವಾ ಉಪ ಗುತ್ತಿಗೆಗೆ ನೀಡಿರುವುದು ದಾಖಲೆಗಳಿಂದ ದೃಢಪಟಲ್ಲಿ ಗುತ್ತಿಗೆ 
ಆದೇಶವನ್ನು ಸಕ್ಷಮ ಪ್ರಾಧಿಕಾರ ರದ್ದುಗೊಳಿಸುವುದು. 

ಟೆಂಡರ್‌ದಾರರು/ಬಿಡ್‌ದಾರರು ಮೀನು ಪಾಶುವಾರು ಹಕ್ಕಿನ ಗುತ್ತಿಗೆಯನ್ನು ಪಡೆದ ಜಲಸಂಪನ್ಮೂಲಗಳಲ್ಲಿ ಪ್ರತಿ ಹೆಕ್ಟೇರು ಉಪಯುಕ್ತತಾ 
ಜಲವಿಸ್ತೀರ್ಣಕ್ಕೆ ಕನಿಷ್ಟ 2000 ಬಲಿತ ಮೀನುಮರಿಗಳನ್ನು (70-80 ಎಂ.ಎಂ.)(ಮೀನುಗಾರಿಕೆ ಇಲಾಖೆಯಿಂದ ಅನುಮೋದಿತ ತಳಿಯ) ಮಾತ್ರ 
ಮೀನುಗಾರಿಕೆ ಇಲಾಖೆಯ ಅಥವಾ ಮೀನುಗಾರಿಕೆ ಇಲಾಖೆಯಿಂದ ಅನುಮೋದಿಸಲ್ಪಟ್ಟ ಮೀನುಮರಿ ಉತ್ಪಾದನಾ / ಪಾಲನಾ ಕೇಂದ್ರಗಳಿಂದ 
ಖರೀದಿಸಿ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-2) ಅಧಿಕಾರಿಯ ಸಮ್ಮುಖದಲ್ಲಿ ಬಿತ್ತನೆ ಮಾಡತಕ್ಕದ್ದು. ಬಿತ್ತನೆ ಮಾಡಿರುವ ಬಗ್ಗೆ 
ಪ್ರತಿವರ್ಷ ಫೋಟೋ ದೃಢೀಕರಣವನ್ನು ತಾಲ್ಲೂಕು ಮಟ್ಟದ ಮೀನುಗಾರಿಕೆ ಅಧಿಕಾರಿಗಳಿಗೆ ನೀಡತಕ್ಕದ್ದು. 

ಯಾವುದೇ ಅಥವಾ ಎಲ್ಲಾ ಟೆಂಡರ್‌-ಕಂ-ಹರಾಜು ಪ್ರಸ್ತಾವನೆಗಳನ್ನು ಅಂಗೀಕರಿಸುವ ಅಥವಾ ತಿರಸ್ಕರಿಸುವ ಅಧಿಕಾರವು ಸಂಬಂಧಪಟ್ಟ 
ಇಲಾಖಾ ಅಧಿಕಾರಿಗಳಿಗೆ / ಸರ್ಕಾರಕ್ಕೆ ಇರುತ್ತದೆ. ಯಾವುದೇ ಕಾರಣ ನೀಡದೆ ಟೆಂಡರ್‌ / ಹರಾಜನ್ನು ತಿರಸ್ಕರಿಸಿ ಮರು ಟೆಂಡರ್‌ / ಹರಾಜು 
ಮಾಡುವ ಹಕ್ಕು ಮೀನುಗಾರಿಕೆ ಇಲಾಖೆಗೆ ಸೇರಿರುತ್ತದೆ. 


ಟೆಂಡರ್‌/ ಹರಾಜು ಮುಖಾಂತರ ಗುತ್ತಿಗೆಗೆ ಪಡೆದ ಜಲಸಂಪನ್ಮೂಲಗಳಲ್ಲಿ ಗುತ್ತಿಗೆದಾರರು ಡೈನಮೈಟ್‌, ಸಿಡಿಮದ್ದು, ವಿಷ ಅಥವಾ 
ರಾಸಾಯನಿಕ ವಸ್ತುಗಳನ್ನು ಪ್ರಯೋಗಿಸಿ ಮೀನು ಹಿಡಿಯತಕ್ಕದ್ದಲ್ಲ. ಈ ನಿಬಂಧನೆಯನ್ನು ಉಲ್ಲಂಘಿಸಿದ ಟೆಂಡರುದಾರರ / ಬಿಡ್ಡುದಾರರ 
ಗುತ್ತಿಗೆಯನ್ನು ತತ್‌ಕ್ಷಣದಿಂದ ರದ್ದುಪಡಿಸಿ ಭದ್ರತಾ ಠೇವಣಿ ಮೊತ್ತ ಹಣವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳತಕ್ಕದ್ದು. 

ಒಳನಾಡು ಜಲಸಂಪನ್ಮೂಲಗಳ ಮೀನು ಪಾಶುವಾರು ಹಕ್ಕನ್ನು ಟೆಂಡರ್‌ / ಹರಾಜು ಮುಖಾಂತರ ಗುತ್ತಿಗೆಗೆ ಪಡೆದ ಯಾವುದೇ 
ಟೆಂಡರುದಾರರು / ಬಿಡ್‌ದಾರರು ನಿಷೇಧಿತ ಮೀನುಗಳಾದ ಪ್ರಮುಖವಾಗಿ ಆಫ್ರಿಕನ್‌ ಕ್ಯಾಟ್‌ಫಿಶ್‌ (ಆಣೆ ಮೀನು), ಚೈನೀಸ್‌ ಬಿಗ್‌ ಹೆಡ್‌, 
ಇತ್ಯಾದಿಗಳನ್ನು ಬಿತ್ತನೆ ಮಾಡುವುದು ಅಥವಾ ಅಭಿವೃದ್ಧಿಪಡಿಸುವುದು ಅಥವಾ ಮಾರಾಟ ಮಾಡುವುದು ಕಂಡುಬಂದಲ್ಲಿ ಅವರಿಗೆ ನೀಡಲಾಗಿದ್ದ 
ಗುತ್ತಿಗೆಯನ್ನು ಕೂಡಲೇ ರದ್ದುಪಡಿಸುವ ಮತ್ತು ಆ ಸಾಲಿನ ಗುತ್ತಿಗೆ ಮೊತ್ತ ಮತ್ತು ಭದ್ರತಾ ಠೇವಣಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳುವ 
ಅಧಿಕಾರವನ್ನು ಮೀನುಗಾರಿಕೆ ಇಲಾಖೆ ಹೊಂದಿರುತ್ತದೆ. ಟೆಂಡರುದಾರರಿ೦ದ / ಬಿಡ್‌ದಾರರಿ೦ದ ಈ ನಿಷೇಧಿತ ಮೀನುಮರಿಗಳ ಅಭಿವೃದ್ಧಿ, 
ಪಾಲನೆ ಮತ್ತು ಮಾರಾಟ ಮಾಡುವುದು ಕಂಡುಬಂದಲ್ಲಿ ಸಂಬಂಧಪಟ್ಟ ಗುತ್ತಿಗೆದಾರರನ್ನು ಕಪ್ಪುಪಟ್ಟಿಗೆ ಸೇರ್ಪಡಿಸಿ ಅವರಿಗೆ ಮೀನುಗಾರಿಕೆ 
ಇಲಾಖೆಯಿಂದ ಯಾವುದೇ ಜಲಸಂಪನ್ಮೂಲದ ಮೀನು ಪಾಶುವಾರು ಹಕ್ಕನ್ನು ಮುಂದಕ್ಕೆ ನೀಡಲಾಗುವುದಿಲ್ಲ. 


ಟೆಂಡರುದಾರರು / ಗುತ್ತಿಗೆದಾರರು ಗುತ್ತಿಗೆ ಪಡೆದ ಜಲಸಂಪನ್ಮೂಲಗಳಲ್ಲಿ ಮೀನುಗಾರಿಕೆ ಚಟುವಟಿಕೆಯನ್ನು ಕೈಗೊಳ್ಳುವಾಗ ಸದರಿ 
ಜಲಸಂಪನ್ಮೂಲದ ಕಟ್ಟೆ ಏರಿ, ತೂಬು, ಮುಂತಾದವುಗಳಿಗೆ ಯಾವುದೇ ರೀತಿಯ ಹಾನಿ ಉಂಟಾಗದಂತೆ ನೋಡಿಕೊಳ್ಳತಕ್ಕದ್ದು. 
ಹಾನಿಯುಂಟಾದಲ್ಲಿ ಟೆಂಡರ್‌/ಬಿಡ್‌ದಾರರ ಮೇಲೆ ಕ್ರಮವಹಿಸತಕ್ಕದ್ದು. 
ಮೀನುಗಾರಿಕೆ ಇಲಾಖೆಯ ವ್ಯಾಪ್ತಿಯಲ್ಲಿನ ಒಳನಾಡು ಜಲಸಂಪನ್ಮೂಲಗಳಲ್ಲಿನ ಮೀನು ಪಾಶುವಾರು ಹಕ್ಕಿನ ವಿಲೇವಾರಿಗೆ ಸಂಬಂಧಪಟ್ಟಂತೆ 
ರೂಪಿಸಲಾಗಿರುವ ಯಾವುದೇ ನಿಯಮವನ್ನು ಉಲ್ಲಂಘಿಸಿದ ಟೆಂಡರುದಾರರ / ಗುತ್ತಿದಾರರ ಗುತ್ತಿಗೆಯನ್ನು ತತ್‌ಕ್ಷಣದಿಂದ ಜಾರಿಗೆ ಬರುವಂತೆ 
ಸಕ್ಷಮ ಪ್ರಾಧಿಕಾರವು ರದ್ದುಪಡಿಸತಕ್ಕದ್ದು. ಹಾಗೂ ಸರ್ಕಾರವು / ಮೀನುಗಾರಿಕೆ ನಿರ್ದೇಶಕರು ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ಕಾಲಕಾಲಕ್ಕೆ 
ವಿಧಿಸಬಹುದಾದ ಹೆಚ್ಚುವರಿ ಷರತ್ತು ಮತ್ತು ನಿಬಂಧನೆಗಳಿಗೆ ಗುತ್ತಿಗೆದಾರರು / ಟೆ೦ಡರುದಾರರು ಬದ್ಧರಾಗಿರತಕ್ಕದ್ದು. ಈ ದಿಶೆಯಲ್ಲಿ ಈ 
ಆದೇಶದ ಅನುಬಂಧ-15ರಲ್ಲಿನ ನಮೂನೆಯಲ್ಲಿರುವಂತೆ ಮುಚ್ಚಳಿಕೆ ಪತ್ರವನ್ನು ರೂ.200-00ರ ಮೌಲ್ಯದ ಛಾಪಾ ಕಾಗದದಲ್ಲಿ 
ಟೆಂಡರುದಾರರಿಂದ / ಗುತ್ತಿಗೆದಾರರಿಂದ ಸಂಬಂಧಪಟ್ಟ ತಾಲ್ಲೂಕು ಮೀನುಗಾರಿಕೆ ಅಧಿಕಾರಿಗಳು ಪಡೆದುಕೊಳ್ಳತಕ್ಕದ್ದು. 

ಜಿ.ಜಯಣ್ಣ 

ಸರ್ಕಾರದ ಅಧೀನ ಕಾರ್ಯದರ್ಶಿ 


ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ (ಮೀ) 











ಆದೇಶ ಸಂಖ್ಯೆ:ಪಸಂಮೀ 125 ಮೀಣ 2013, ಬೆಂಗಳೂರು ದಿನಾಂಕ:21-02-2014ರ ಅನುಬಂಧ-6 


ನದಿಗಳಲ್ಲಿ / ಜಲಾಶಯಗಳಲ್ಲಿ ಮತ್ತು ಅಳಿವೆಗಳಲ್ಲಿ ಮೀನು ಹಿಡಿಯಲು ಪರವಾನಗಿಗಳನ್ನು ವಿತರಿಸುವಾಗ ಮೀನುಗಾರಿಕೆ ಅಧಿಕಾರಿಗಳು ಕಡ್ಡಾಯವಾಗಿ 


ಪಾಲಿಸಬೇಕಾದ ವಿಧಿವಿಧಾನಗಳು ಮತ್ತು ಮಾರ್ಗಸೂಚಿಗಳು. 
ರಾಜ್ಯದ ಆಯ್ದ ನದಿ ಭಾಗಗಳು (ಗುತ್ತಿಗೆಗೆ ಕೋರದ) ಮತ್ತು ಈ ಆದೇಶದ ಅನುಬಂಧ-3ರಲ್ಲಿ ತಿಳಿಸಿರುವ ಜಲಾಶಯಗಳಲ್ಲಿ 
ಮೀನುಗಾರಿಕೆಯನ್ನು ಪರವಾನಗಿ ಮೂಲಕ ನಡೆಸುವುದು. 
ಪರವಾನಗಿಗಳನ್ನು ಕೋರುವ ಅರ್ಜಿದಾರರು ಈ ಆದೇಶದ ಅನುಬಂಧ-16ರಲ್ಲಿ ತಿಳಿಸಿರುವ ನಿಗಧಿತ ಅರ್ಜಿಯೊಡನೆ ಸಂಬಂಧಪಟ್ಟ 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರುಗಳಿಗೆ ಅರ್ಜಿ ಸಲ್ಲಿಸಿ ಪರವಾನಗಿ ಪಡೆಯುವುದು. 


೪೧೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ಭಾಗ ೧ 





10. 
11, 


12. 


13, 


14. 


15. 


16, 


17. 


18, 


19. 


20. 


21. 


ಪರವಾನಗಿಗಳನ್ನು ವಿತರಿಸುವ ಕಾರ್ಯಕ್ರಮ “ಸಕಾಲ” ಯೋಜನೆಯಡಿ ಬರುವುದರಿಂದ ನಿಗಧಿತ ಅವಧಿಯೊಳಗೆ ಪರವಾನಗಿಗಳನ್ನು ನಿಗಧಿತ 
ನಮೂನೆ ಈ ಆದೇಶದ ಅನುಬಂಧ-17ರಂತೆ ವಿತರಿಸುವುದು. 

ಪರವಾನಗಿ ಅವಧಿಯು “ಮೀನುಗಾರಿಕೆ ವರ್ಷಕ್ಕೆ” ಮಾತ್ರ ಸೀಮಿತವಾಗಿರುತ್ತದೆ. ಮೀನುಗಾರಿಕೆ ವರ್ಷದ ಯಾವುದೇ ಸಮಯದಲ್ಲಿ ಪರವಾನಗಿ 
ನೀಡಿದರೂ ಸಹ ಮೀನುಗಾರಿಕೆ ವರ್ಷದ ಅಂತ್ಯಕ್ಕೆ ಅಂದರೆ ಜೂನ್‌ 30ಕ್ಕೆ ಪರವಾನಗಿ ಕೊನೆಗೊಳ್ಳುತ್ತದೆ. 


ಪರವಾನಗಿಗಳನ್ನು ಒಬ್ಬರಿಂದ ಒಬ್ಬರಿಗೆ ವರ್ಗಾಯಿಸುವಂತಿಲ್ಲ. 


ಪರವಾನಗಿದಾರರು ಮೀನುಗಾರಿಕೆ ನಿಷೇಧದ ಅವಧಿಯಲ್ಲಿ ಮೀನು ಹಿಡಿಯುವುದನ್ನು ಪೂರ್ಣವಾಗಿ ನಿಷೇಧಿಸಲಾಗಿದೆ. ಮತ್ತು ಈ ಅವಧಿಯಲ್ಲಿ 
ಕ್ರೀಡಾ ಮೀನುಗಾರರಿಗೆ ಪರವಾನಗಿಗಳನ್ನು ವಿತರಿಸಕೂಡದು. 


ನದಿ ಮತ್ತು ಜಲಾಶಯಗಳಲ್ಲಿ ಮೀನು ಹಿಡಿಯುವ ಎಲ್ಲಾ ಸಮಯದಲ್ಲಿ ಪರವಾನಗಿದಾರರು ಪರವಾನಗಿಯ ಪ್ರತಿ ಮತ್ತು ಗುರುತಿನ ಚೀಟಿಯನ್ನು 
ಕಡ್ಡಾಯವಾಗಿ ಹೊಂದಿರಬೇಕು. 


ಪರವಾನಗಿ ಪಡೆದ ಮೀನುಗಾರರು ಪರವಾನಗಿಯಲ್ಲಿ ತಿಳಿಸಿರುವ ವಿಧಾನದಲ್ಲಿ ಮಾತ್ರ ಮೀನು ಶಿಕಾರಿ ಮಾಡುವುದು. ಡೈನಾಮೈಟ್‌, ವಿಷಕಾರಕ 
ಅಥವಾ ರಾಸಾಯನಿಕ ವಸ್ತುಗಳನ್ನು ಉಪಯೋಗಿಸಿ ಮೀನುಗಾರಿಕೆ ಮಾಡಿದ್ದಲ್ಲಿ ಪರವಾನಗಿಯನ್ನು ತಕ್ಷಣದಿಂದ ರದ್ದು ಮಾಡುವುದು. 


ಪರವಾನಗಿ ಹೊಂದಿದ ಮೀನುಗಾರರು ಪರವಾನಗಿಯಲ್ಲಿ ನಿಗಧಿಪಡಿಸಿದ ಪ್ರದೇಶದಲ್ಲಿ ಮಾತ್ರ ಮೀನುಗಾರಿಕೆಯನ್ನು ಮಾಡಲು 
ಹಕ್ಕುಳ್ಳವರಾಗಿರುತ್ತಾರೆ. 

ಪರವಾನಗಿಯಲ್ಲಿ ನಿಗಧಿಪಡಿಸಿರುವ ನಿಗಧಿತ ಕಣ್ಣಿನ ಅಳತೆಯ ಬಲೆಗಳನ್ನು ಮಾತ್ರ ಉಪಯೋಗಿಸಿ ಮೀನು ಹಿಡಿಯುವುದು. 

ನದಿ ಮತ್ತು ಜಲಾಶಯದಲ್ಲಿ ಎಳೆ ಬಲೆಗಳು, ಮಾರಿ ಬಲೆಗಳು ಮತ್ತು ಇನ್ನಿತರೆ ಪ್ರಕಾರದ ಎಳೆ ಬಲೆಗಳನ್ನು ಉಪಯೋಗಿಸಿ ಮೀನು 
ಹಿಡಿಯುವುದನ್ನು ನಿಷೇಧಿಸಲಾಗಿದೆ. 

ಪರವಾನಗಿದಾರರು ಮೀನು ಹಿಡಿಯವ ಸಮಯದಲ್ಲಿ ಜೀವ ರಕ್ಷಕ ಸಾಧನವಾದ ಲೈಫ್‌ ಜಾಕೆಟ್‌ನ್ನು ಧರಿಸುವುದು ಕಡ್ಡಾಯ ಮತ್ತು ಜೀವ 
ರಕ್ಷಣೆಗೆ ಎಲ್ಲಾ ಮು೦ಜಾಗರೂಕತೆ ಕ್ರಮಗಳನ್ನು ಕೈಗೊಳ್ಳುವುದು. 

ಜಲಾಶಯದ ಮತ್ತು ನದಿಗಳಿಗೆ ಪರವಾನಗಿ ನೀಡುವಾಗ ಸ್ಥಳೀಯ ಮೀನುಗಾರರಿಗೆ ಆದ್ಯತೆ ನೀಡುವುದು. ಸ್ಥಳೀಯ ಮೀನುಗಾರರು ಎಂದರೆ 
ಕನಿಷ್ಟ 5 ವರ್ಷ ಸ್ಥಳೀಯ ವಾಸದ ದೃಢೀಕರಣ ಪತ್ರ ಹೊ೦ದಿರುವಂತವರು ಹಾಗೂ ಜಲಸಂಪನ್ಮೂಲದ ದಡದಿಂದ ಗರಿಷ್ಟ 5 ಕಿ.ಮೀ. 
ಆಸುಪಾಸಿನಲ್ಲಿ ವಾಸಿಸುತ್ತಿರುವವರು. 


ಜಲಾಶಯದಲ್ಲಿ ಹಿಡಿದ ಮೀನನ್ನು ಪರವಾನಗಿದಾರರು ಇಲಾಖೆಯು ನಿಗಧಿಪಡಿಸಿದ ನಿರ್ದಿಷ್ಟ ಪ್ರದೇಶದಲ್ಲಿ ಒಟ್ಟು ಮಾಡಿ ಸ್ಥಳೀಯ ಗ್ರಾಹಕರಿಗೆ 
ಮಾರಾಟ ಮಾಡಿ, ಉಳಿದ ಮೀನನ್ನು ಬೇರೆಡೆಗೆ ಮಾರಾಟಕ್ಕೆ ಸಾಗಿಸಬಹುದು. 


ನದಿ ಮತ್ತು ಜಲಾಶಯದಲ್ಲಿ ವಿತರಿಸಬೇಕಾದ ಗರಿಷ್ಟ ಪ್ರಮಾಣದ ಪರವಾನಗಿಗಳ ಸಂಖ್ಯೆಯನ್ನು ಮಿನುಗಾರಿಕೆ ನಿರ್ದೇಶಕರು ಪ್ರತ್ಯೇಕವಾಗಿ 
ಪ್ರಕಟಣೆ ಹೊರಡಿಸುವುದು. 

ಪರವಾನಗಿದಾರರು ಮೀನು ಹಿಡಿಯವಾಗ ಜಲಾಶಯದ ಮತ್ತು ನದಿಯ ಭದ್ರತೆ ಮತ್ತು ನೀರಿನ ಸ್ವಚ್ಚತೆ (ಮಾಲಿನ್ಯಕರಣಗೊಳ್ಳದಂತೆ) 
ನೋಡಿಕೊಳ್ಳತಕ್ಕದ್ದು. ಪರವಾನಗಿಗೆ ಸಂಬಂಧಪಟ್ಟಂತೆ ಜಲಾಶಯದ ಪ್ರಾಧಿಕಾರ ಅಥವಾ ಇಲಾಖೆಯು ವಿಧಿಸುವ ಹೆಚ್ಚುವರಿ ಷರತ್ತು ಮತ್ತು 
ನಿಬಂಧನೆಗಳನ್ನು ಉಲ್ಲಂಘಿಸಬಾರದು. 

ಪರವಾನಗಿದಾರರು ನದಿ ಮತ್ತು ಜಲಾಶಯದಲ್ಲಿ ಹಿಡಿದ ಮೀನಿನ ಅಂಕಿ ಅಂಶಗಳನ್ನು ಪ್ರತಿ ತಿಂಗಳು ಸಂಬಂಧಪಟ್ಟ ತಾಲ್ಲೂಕು ಮೀನುಗಾರಿಕೆ 
ಅಧಿಕಾರಿಗೆ ಒದಗಿಸತಕ್ಕದ್ದು. 

ಪ್ರಕೃತಿ ವಿಕೋಪದಿಂದ ಪರವಾನಗಿದಾರರಿಗೆ ನಷ್ಟ ಅಥವಾ ಸಲಕರಣೆಗಳಿಗೆ ಹಾನಿ ಉಂಟಾದಲ್ಲಿ ಅಥವಾ ನಷ್ಟ ಉಂಟಾದಲ್ಲಿ ಅಂತಹ ನಷ್ಟಗಳಿಗೆ 
ಇಲಾಖೆಯು ಜವಾಬ್ದಾರರಾಗುವುದಿಲ್ಲ. 


ಸಂಶೋಧನೆಗಾಗಿ ಮೀನುಗಳಿಗೆ ಟ್ಯಾಗ್‌ ಮಾಡಿದ ಮೀನುಗಳು ಬಲೆಯಲ್ಲಿ ಸಿಕ್ಕಿ ಅಂತಹ ಮೀನುಗಳನ್ನು ಮತ್ತೆ ನೀರಿಗೆ ವಾಪಸ್ಸು ಬಿಡುವುದು 


ದು ದು 


ಎ 
ಅಥವಾ ಅ೦ತಹ ಮೀನುಗಳನ್ನು ತಾಲ್ಲೂಕು ಮೀನುಗಾರಿಕೆ ಅಧಿಕಾರಿಗೆ ಒಪ್ಪಿಸತಕ್ಕ R 


ಬ 
ಮೀನುಗಳ ಸಂರಕ್ಷಣೆಗಾಗಿ "ಮತ್ಯ್ಯಧಾಮ” ಗಳೆಂದು ಗುರುತಿಸಿದ ಸ್ಥಳಗಳಲ್ಲಿ ಕಡ್ಡಾಯವಾಗಿ ಮೀನುಗಾರಿಕೆಯನ್ನು ಪೂರ್ಣವಾಗಿ ನಿಷೇಧಿಸಿದೆ. 
ಮತ್ಸ್ಯಧಾಮಗಳಲ್ಲಿ ಪರವಾನಗಿದಾರರು ಮೀನುಗಾರಿಕೆ ಮಾಡಿದ್ದಲ್ಲಿ ಅಂತಹ ಪರವಾನಗಿಯನ್ನು ತಕ್ಷಣದಿಂದ ರದ್ದುಗೊಳಿಸುವುದು ಹಾಗೂ ಅವರ 
ಹೆಸರನ್ನು ಕಪ್ಪುಪಟ್ಟಿಗೆ ಸೇರಿಸಿ ಮುಂದಿನ ಸಾಲುಗಳಿಗೆ ಪರವಾನಗಿಯನ್ನು ನಿರಾಕರಿಸುವುದು. 

ಪರವಾನಗಿಯನ್ನು ವಿತರಿಸಿದ ಅಧಿಕಾರಿಯು ಪರವಾನಗಿಯನ್ನು ರದ್ದುಗೊಳಿಸುವ ಅಧಿಕಾರ ಹೊಂದಿರುತ್ತಾರೆ. 

ಮೇಲಿನ ಯಾವುದೇ ನಿಯಮಗಳನ್ನು ಉಲ್ಲಂಘಿಸಿದಲ್ಲಿ ಪರವಾನಗಿಯನ್ನು ರದ್ದುಪಡಿಸುವ ಅಥವಾ ಮಾರ್ಪಾಡು ಮಾಡುವ ಅಧಿಕಾರ 


ಮೀನುಗಾರಿಕೆ ಇಲಾಖೆಗೆ ಇರುತ್ತದೆ. 


ಜಿ.ಜಯಣ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ (ಮೀ) 


ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ೪೧೩ 





ಆದೇಶ ಸಂಖ್ಯೆ:ಪಸಂಮೀ 125 ಮೀಇಇ 2013, ಬೆಂಗಳೂರು ದಿನಾಂಕ:21-02-2014ರ 


ಅನುಬಂಧ-7 
ವಿಲೇವಾರಿಯಾಗದ ಒಳನಾಡು ಜಲಸಂಪನ್ಮೂಲದ ಮೀನು ಪಾಶುವಾರು ಹಕ್ಕಿನ ವಿಲೇವಾರಿ ವಿನಾಯಿತಿ ಪಡೆಯಲು ಸಲ್ಲಿಸಬೇಕಾದ ಚೆಕ್‌ಲಿಸ್ಟ್‌ (ಪ್ರತಿ ಕೆರೆಗೆ 
ಪ್ರತ್ಯೇಕವಾದ ಚೆಕ್‌ಲಿಸ್ಟ್‌ ಸಲ್ಲಿಸುವುದು) 





1 ಜಲಸಂಪನ್ಮೂಲದ ಹೆಸರು ಮತ್ತು ಪೂರ್ಣ ವಿಳಾಸ 





2 ಅ) ಅಚ್ಚುಕಟ್ಟು ಪ್ರದೇಶ ( ಹೆ) 





ಆ) ಜಲ ವಿಸ್ಲೀರ್ಣ(ಹೆ) 


3 ಕಳೆದ 3 ವರ್ಷಗಳ ವಿಲೇವಾರಿ ವಿಧಾನ ವಿಧಾನ ಗುತ್ತಿಗೆ 





ಗುತಿಗೆ/ ಹರಾಜು 
ಮತು ವರ್ಷವಾರು ಆದಾಯದ ವಿವರಗಳು (ಗುತ್ತಿಗೆ ದಾರರ ಣ್‌ 
ಜಗ ವರ್ಷ ಹ ಮೊತ್ತ ಷರಾ 
/ಹರಾಜು) ಹೆಸರು/ ಸ್‌ 
(ರೂ.ಗಳಲ್ಲಿ) 
ವಿನಾಯಿತಿ ವಿಳಾಸ 





























4 ಮೇಲಿನ ಅವಧಿಯಲ್ಲಿ ವಿಲೇ ವಿನಾಯಿತಿ ಪಡೆದಿದ್ದಲ್ಲಿ 
ಪ್ರತಿ ಲಗತ್ತಿಸಲಾಗಿದೆಯೇ? 





5 ಕೆರೆಯ ಸ್ಥಳ ಪರಿಶೀಲನಾ ವರದಿ (ಮಹಜರ್‌) 
ಲಗತ್ತಿಸಲಾಗಿದೆಯೇ? 





6 ಕೆರೆಯ ಛಾಯಾಚಿತ್ರ ಲಗತ್ತಿಸಲಾಗಿದೆಯೇ? 





7. ಗುತ್ತಿಗೆ/ಟೆ೦ಡರ್‌-ಕಂ-ಹರಾಜು/ಇಸ್ಮಿಹಾರ್‌ ಪ್ರಕಟಣೆಯ 
ಪ್ರತಿ ಲಗತ್ತಿಸಲಾಗಿದೆಯೇ? 





8 ಹರಾಜು ಪಟ್ಟಿ (ಯಾರು ಹರಾಜಿನಲ್ಲಿ 
ಭಾಗವಹಿಸದಿರುವ ಬಗ್ಗೆ ದೃಢೀಕರಣ 


ದೊಂದಿಗೆ) ಲಗತ್ತಿಸಲಾಗಿದೆಯೇ? 





9 ತಾಲ್ಲೂಕು ಮಟ್ಟದ ಅಧಿಕಾರಿಯ ಶಿಫಾರಸ್ಸು 

















ಮೀನುಗಾರಿಕೆ ಸಹಾಯಕ ನಿರ್ದೇಶಕರು(ಶ್ರೇಣಿ-2) 


ಆದೇಶ ಸಂಖ್ಯೆ:ಪಸಂಮೀ 125 ಮೀಇ 2013, ಬೆಂಗಳೂರು ದಿನಾಂಕ:21-02-2014ರ 
ಅನುಬಂಧ-8 
ಕರ್ನಾಟಕ ಸರ್ಕಾರ 
(ಮೀನುಗಾರಿಕೆ ಇಲಾಖೆ) 
ಸಂ. ಮೀನುಗಾರಿಕೆ ಸಹಾಯಕ ನಿರ್ದೇಶಕರು 
(ಶ್ರೇಣಿ-2)ರವರ ಕಛೇರಿ, 
ತಾಲ್ಲೂಕು, ಜಿಲ್ಲೆ, 

ದಿನಾಂಕ 


ಸರ್ಕಾರಿ ಸ್ವಾಮ್ಯದ ಜಲಸಂಪನ್ಮೂಲಗಳ ಮೀನು ಪಾಶುವಾರು ಹಕ್ಕನ್ನು ಗುತ್ತಿಗೆ ಮುಖಾಂತರ ವಿಲೇವಾರಿ ಮಾಡುವ ಬಗ್ಗೆ ಪ್ರಕಟಣೆ 


ಜಿಲ್ಲೆಯ ತಾಲ್ಲೂಕಿನ ಈ ಕೆಳಕಂಡ ಜಲ ಸಂಪನ್ಮೂಲಗಳ ಮೀನು ಪಾಶುವಾರು 
ಹಕ್ಕನ್ನು ನೇ ಮೀನುಗಾರಿಕೆ ಫಸಲಿ ವರ್ಷದಿಂದ ನೇ ಮೀನುಗಾರಿಕೆ ಫಸಲಿ ವರ್ಷದವರೆಗೆ (ಅಂದರೆ ದಿನಾಂಕ 
01/07/ ರಿಂದ 30/06/ ರವರೆಗೆ) ಗರಿಷ್ಠ ಐದು (05) ವರ್ಷಗಳ ಅವಧಿಗೆ ಸರ್ಕಾರದ ನಿಯಮಗಳ ಮೇರೆಗೆ ಅರ್ಹ ಮೀನುಗಾರರ ಸಹಕಾರ 


ಸಂಘಕ್ಕೆ ಗುತ್ತಿಗೆ ನೀಡಲಾಗುವುದು. 


೪೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ಭಾಗ೧ 





pr) 


ವಿಲೇವಾರಿ ಮಾಡಲು ಪ್ರಸ್ತಾಪಿಸಿರುವ ಸರ್ಕಾರಿ ಜಲಸಂಪನ್ಮೂಲಗಳ (ಕೆರೆ/ಜಲಾಶಯದ) ವಿವರಗಳು 








ಷ್ಠ ಭದ್ರತಾ ಠೇವಣಿ 
ಹಿನ್‌ p 
ಪ ಜಲಸಂಪನ್ಮೂಲದ ಗಾಮ / ಜಲವಿಸ್ತೀರ್ಣ/ಅಚ್ಚುಕಟ್ಟು ಗುತ್ತಿಗೆ ಮೊತ್ತ ಮೊತ್ತ 
ಷ್‌ ಹೆಸರು ಹೋಬಳಿ ಪ್ರದೇಶ (ಹೆಕ್ಟೇರುಗಳಲ್ಲಿ) (ರೂ.ಗಳಲ್ಲಿ) 
(ರೂ.ಗಳಲ್ಲಿ) 
1 2 3 4 5 6 
































ಮೇಲ್ಕಂಡ ಜಲಸಂಪನ್ಮೂಲಗಳ ಮೀನು ಪಾಶುವಾರು ಹಕ್ಕನ್ನು (ಅನುಬ೦ಧ-10) ಪಡೆಯಲಿಚ್ಚಿಸುವ ಅರ್ಹ ಮೀನುಗಾರರ ಸಹಕಾರ ಸಂಘ ಮಾತ್ರ 
ನಿಗದಿತ ನಮೂನೆಯಲ್ಲಿ ಅರ್ಜಿಯನ್ನು ದಿನಾಂಕ 20/05/----ರೊಳಗಾಗಿ ಕಛೇರಿ ವೇಳೆಯಲ್ಲಿ ಈ ಕಛೇರಿಗೆ ಸಲ್ಲಿಸತಕ್ಕದ್ದು. ನಿಗದಿತ ಅವಧಿಯ ನಂತರ 
ಸಲ್ಲಿಸುವ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. 
ಗುತ್ತಿಗೆ ಪಡೆಯಲು ಸಲ್ಲಿಸಬೇಕಾದ ಅರ್ಜಿ (ಅನುಬಂಧ-9) ಷರತ್ತು ಮತ್ತು ನಿಬಂಧನೆಗಳು (ಅನುಬಂಧ-11) ಮತ್ತು ಗುತ್ತಿಗೆದಾರರು 
ಬರೆದುಕೊಡಬೇಕಾದ ಗುತ್ತಿಗೆ ಕರಾರಿನ ಮುಚ್ಚಳಿಕೆ ಪತ್ರದ (ಅನುಬ೦ಧ-10)ರ ಪ್ರತಿಗಳನ್ನು ಕಛೇರಿಯ ವೇಳೆಯಲ್ಲಿ ಪಡೆಯಬಹುದು. 
ಸಹಿ/- 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರು(ಶ್ರೇಣಿ-2). 


ಆದೇಶ ಸಂಖ್ಯೆ:ಪಸಂಮೀ 125 ಮೀಇ 2013, ಬೆಂಗಳೂರು ದಿನಾಂಕ:21-02-2014ರ 
ಅನುಬಂಧ-9 
(ಮೀನುಗಾರಿಕೆ ಇಲಾಖೆ) 
ಮೀನುಗಾರಿಕೆ ಇಲಾಖೆಯ ಪ್ರಕಟಣೆ ಸಂಖ್ಯೆ ದಿನಾಂಕ ..................... ಔಂತ 
ಜಲಸಂಪನ್ಮೂಲದ ಮೀನು ಪಾಶುವಾರು ಹಕ್ಕನ್ನು ಗುತ್ತಿಗೆಗೆ ಪಡೆಯಲು ಅರ್ಜಿ 
ಮೀನುಗಾರರ ಸಹಕಾರ ಸಂಘಗಳಿಂದ ನೀಡಬೇಕಾದ ಮಾಹಿತಿ 

| ಮೀನುಗಾರರ ಸಂಘದ ಹೆಸರು ಮತ್ತು ಪೂರ್ಣ ವಿಳಾಸ 
2 ಮೀನುಗಾರರ ಸಹಕಾರ ಸಂಘದ ನೋಂದಣಿ ಸಂಖ್ಯೆ ಮತ್ತು ದಿನಾಂಕ (ನೋಂದಣಿ ಪ್ರಮಾಣ 
ಪತ್ರದ ಜೆರಾಕ್ಸ್‌ ಪ್ರತಿಯನ್ನು ಲಗತ್ತಿಸುವುದು) 
3 ಮೀನುಗಾರರ ಸಹಕಾರ ಸಂಘದ ಅಧಿಕೃತ ಬೈಲಾ ಪ್ರತಿ (ಲಗತ್ತಿಸುವುದು) 
4 ಸಂಘದ ಕಾರ್ಯಕ್ಷೇತ್ರ 
5 ಸಂಘದ ಆಡಳಿತ ಮಂಡಳಿಯ ಸದಸ್ಯರ ಪಟ್ಟಿ ಲಗತ್ತಿಸಲಾಗಿದೆಯೇ? (ಅರ್ಜಿ ಸಲ್ಲಿಸುವ ದಿನಾಂಕ 


ದಂದಿನಂತೆ ಆಡಳಿತ ಮಂಡಳಿಯ ಸದಸ್ಯರ ಹೆಸರು, ಪೂರ್ಣ ವಿಳಾಸ, ವಯಸ್ಸು, ವೃತ್ತಿ ಇತ್ಯಾದಿ 
ವಿವರಗಳನ್ನೊಳಗೊಂಡ ಪಟ್ಟಿಯನ್ನು ಲಗತ್ತಿಸುವುದು) 

6 ಸಂಘ ಈ ಹಿಂದೆ ಗುತ್ತಿಗೆಗೆ ಪಡೆದಿದ್ದ ಜಲ ಸಂಪನ್ಮೂಲಗಳ ವಿವರ ನೀಡುವುದು (ಅವುಗಳ ಪೈಕಿ 
ಪ್ರಸಕ್ತ ವರ್ಷದಲ್ಲಿ ಚಾಲ್ತಿಯಲ್ಲಿರುವ ಜಲಸ೦ಪನ್ಮೂಲಗಳ ಜಲವಿಸ್ತೀರ್ಣ, ಅಚ್ಚುಕಟ್ಟು ಪ್ರದೇಶ, 
ನೀಡತಕ್ಕದ್ದು). 

7 ಸಂಘದ ಕಳೆದ 5 ವರ್ಷಗಳ ಅವಧಿಯ ಯಾವುದಾದರೂ 3 ವರ್ಷಗಳ ಸಹಕಾರ ಇಲಾಖೆಯ 
ಲೆಕ್ಕ ಪರಿಶೋಧನಾ ವರದಿಯನ್ನು ಲಗತ್ತಿಸುವುದು. 


8 ಸಂಘದಿಂದ ಸರ್ಕಾರಕ್ಕೆ ಬರಬೇಕಾದ ಬಾಕಿ ವಿವರ ನೀಡುವುದು (ಸಾಲ ಮತ್ತು ಷೇರು 
ಬಂಡವಾಳದ ವಿವರಗಳು) 

9 ಸಂಘವು ಜಲಸಂಪನ್ಮೂಲದ ಗುತ್ತಿಗೆಗೆ ಕೋರಿರುವ ಆಡಳಿತ ಮಂಡಳಿಯ ನಡವಳಿಗಳ (ಠರಾವು) 
ದೃಢೀಕೃತ ಪ್ರತಿಯನ್ನು ಲಗತ್ತಿಸುವುದು 

10 | ಜಲಸಂಪನ್ಮೂಲದ ಗುತ್ತಿಗೆ ಮೊತ್ತವನ್ನು ಮತ್ತು ಭದ್ರತಾ ಠೇವಣಿ ಮೊತ್ತವನ್ನು ಮುಂಗಡವಾಗಿ 
ಡಿ.ಡಿ. ಮುಖಾಂತರ ಪಾವತಿಸುವುದು. (ಡಿ.ಡಿ. ಸಂಖ್ಯೆ, ದಿನಾಂಕದ ವಿವರ ನೀಡುವುದು. 

1] ಸಂಘವು ಕೆರೆಗಳನ್ನು ಹಿಂದೆ ಗುತ್ತಿಗೆ ಪಡೆದಿದ್ದಲ್ಲಿ ಹಿಂದಿನ ಮೂರು ವರ್ಷಗಳ ಲಾಭ ಹಾಗೂ 
ನಷ್ಟದ ತ:ಖ್ತೆ ಲಗತ್ತಿಸುವುದು. 

12 ಸಂಘದ ಬ್ಯಾಂಕ್‌ ಖಾತೆಯ ಪಾಸ್‌ಬುಕ್‌ನ ದೃಢೀಕೃತ ಪ್ರತಿ ಲಗತ್ತಿಸುವುದು. (ಅರ್ಜಿ ಸಲ್ಲಿಸುವ 
ಕೊನೆಯ ದಿನಾಂಕದವರೆಗಿನ ಬ್ಯಾಂಕ್‌ ವಹಿವಾಟನ ವಿವರ ಸೇರಿದಂತೆ) 





















































ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ೪೧೫ 





ಮೇಲ್ವಾಣಿಸಿದ ಜಲಸಂಪನ್ಮೂಲವನ್ನು ಗುತ್ತಿಗೆಗೆ ಪಡೆದಲ್ಲಿ ಸರ್ಕಾರದ / ಮೀನುಗಾರಿಕೆ ಇಲಾಖೆಯ ಎಲ್ಲಾ ಷರತ್ತು ಮತ್ತು ನಿಬಂಧನೆಗಳಿಗೆ 
ಬದ್ದರಾಗಿರುತ್ತೇವೆ೦ದು / ನೆಂದು ಹಾಗೂ ಕಾಲಕಾಲಕ್ಕೆ ವಿಧಿಸಬಹುದಾದ ಹೆಚ್ಚುವರಿ ಷರತ್ತು ಮತ್ತು ನಿಬಂಧನೆಗಳಿಗೂ ಬದ್ದರಾಗಿರುತ್ತೇವೆಂದು/ನೆಂದು ಮತ್ತು 
ನಿಗದಿತ ಮೌಲ್ಯದ ಛಾಪಾ ಕಾಗದದಲ್ಲಿ ಈ ಬಗ್ಗೆ ಮುಚ್ಚಳಿಕೆ ಪತ್ರವನ್ನು ಬರೆದುಕೊಡುತ್ತೇವೆಂದು/ನೆಂದು ತಿಳಿಸಬಯಸುತ್ತೇವೆ/ತ್ತೇನೆ. 


ಸ್ಥಳ ಜ್ಯ. 1... ೫೫೨ -ಅ ೨೧ ೧ಊ೯.*812153,% ಈ ೬ ವರಾ ETE EE MESS 
ದಿನಾಂಕ : ಮೀನುಗಾರರ ಸಹಕಾರ ಸಂಘದ ಅಧ್ಯಕ್ಷರು/ 
ಕಾರ್ಯದರ್ಶಿಯ ಸಹಿ 
ಹೆಸರು 
ಮೊಹರು:- ವಿಳಾಸ 


ಆದೇಶ ಸಂಖ್ಯೆ:ಪಸಂಮೀ 125 ಮೀಇಇ 2013, ಬೆಂಗಳೂರು ದಿನಾಂಕ:21-02-2014ರ 
ಅನುಬಂಧ-10 
(ಮೀನುಗಾರಿಕೆ ಇಲಾಖೆ) 


ಸರ್ಕಾರಿ ಜಲಸಂಪನ್ಮೂಲದ ಮೀನು ಪಾಶುವಾರು ಹಕ್ಕನ್ನು ಗುತ್ತಿಗೆಗೆ ಪಡೆದ ಗುತ್ತಿಗೆದಾರರು ಛಾಪಾ ಕಾಗದದಲ್ಲಿ (ರೂ.200.00) ಬರೆದು ಕೊಡಬೇಕಾದ 
ಮುಚ್ಚಳಿಕೆಯ ಪತ್ರ (ನೋಟರೀಕರಿಸುವುದು) 
ಸನ್‌ ಎರಡು ಸಾವಿರದ ಯಾ ನೇ "ಇಸವಿ: ಎಬ ಮಾಹೆಯ: ' ಯಾ ದಿನಾಂಕದಂದು 
ವ ಣ್ರಃ ಸೆ ಎಎ ಹಲಿಸಂಪನ್ಮೂಲದ ಮೀನು ಪಾಶುವಾರು ಹಕ್ಕಿನ ಗುತ್ತಿಗೆಯನ್ನು 
ಪಡೆದು ಈ ದಿನ ಅಂದರೆ, ದಿನಾಂಕ ರಂದು ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-2), ಓಟ 
ತಾಲ್ಲೂಕುರವರಿಗೆ....... ೮೮೯೨೩೩೬ ಎಂಬಿ ನಾನು. / he ಯಾ ಮೀನುಗಾರರ ಸಹಕಾರ ಸಂಘ 





ಈ ಮೇಲ್ಕಂಡ ಜಂ ಗಮ ನ ಯಾರ he ಜಲಸಂಪನ್ಮೂಲದಲ್ಲಿ ಮೀನು ಹಿಡಿಯುವ ಪಾಶುವಾರು 
ಹಕ್ಕನ್ನು ದಿನಾ೦ಕ ....... ಪಾ ಬ್‌ ದಿನಾಂಕದವರೆಗೆ ನಾನು / ನಾವು ಗುತ್ತಿಗೆ ಮೂಲಕ ತೆಗೆದುಕೊಂಡಿದ್ದೇನೆ / ದ್ದೇವೆ. 
ಸದರಿ ಗುತ್ತಿಗೆಯ ಪ್ರಥಮ ವರ್ಷದ ಗುತ್ತಿಗೆ ಹಣದ ಬಾಬ್ತು ರೂ. /- ಗಳನ್ನು ಮತ್ತು ಇದಕ್ಕೆ ಸಂಬಂಧಪಟ್ಟ ಭದ್ರತಾ ಠೇವಣೆ ಮೊತ್ತ 
ರೂಪ ಗಳನ್ನು ಅಂದರೆ ಈ ರೀತಿಯಾಗಿ ಒಟ್ಟು ರೂ... ಗಳನ್ನು ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-2), 
ವಯ ರವರ ಕಛೇರಿಯಲ್ಲಿ ................ ಎಎ... ಬ್ಯಾಂಕಿನ ನಗದುಹುಂಡಿ (ಡಿ.ಡಿ) ಸಂ. ಯ ದಿನಾಂಕ 
PN ರ ಮುಖಾಂತರ ಪಾವತಿ ಮಾಡಿ ರಸೀದಿಯನ್ನು ಪಡೆದಿರುತ್ತೇವೆ. 


ಗುತ್ತಿಗೆಗೆ ಪಡೆಯಲಾದ .....................ಎ. ಜಲಸಂಪನ್ಮೂಲದಲ್ಲಿ ಮೀನು ಕೈಷಿ ಕೈಗೊಳ್ಳುವ ಪೂರ್ಣ ಗುತ್ತಿಗೆ ಅವಧಿಯಲ್ಲಿ ಈ ಸಂಬಂಧಿತವಾಗಿ 
ಸರ್ಕಾರದಿಂದ/ಮೀನುಗಾರಿಕೆ ಇಲಾಖೆಯಿಂದ ಈಗಾಗಲೇ ಸರ್ಕಾರದ ಆದೇಶ ಸಂಖ್ಯೆ ಎ ಆ. 27೧7೯೭ ದಿನಾಂಕ ಎಸ ರ 
ಅನುಬಂಧ-11ರಲ್ಲಿ(ಲಗತ್ತಿಸಿದೆ) ವಿಧಿಸಿರುವ ಷರತ್ತು ಮತ್ತು ನಿಬಂಧನೆಗಳು / ಇನ್ನು ಮುಂದೆ ವಿಧಿಸಬಹುದಾದ ಎಲ್ಲಾ ಷರತ್ತು ಮತ್ತು ನಿಬಂಧನೆಗಳನ್ನು 
ಕಡ್ಡಾಯವಾಗಿ ಪಾಲಿಸಲು ನಾನು/ನಮ್ಮ ಸಂಘವು ಬದ್ದವಾಗಿರುತ್ತೇವೆ. ಸದರಿ ಷರತ್ತು ಮತ್ತು ನಿಬಂಧನೆಗಳನ್ನು ಉಲ್ಲಂಘಿಸಿದಲ್ಲಿ ನಮ್ಮ ಸಂಘಕ್ಕೆ ನೀಡಿದ 
ಮೀನು ಪಾಶುವಾರು ಹಕ್ಕಿನ ಗುತ್ತಿಗೆ ಆದೇಶವನ್ನು ತಕ್ಷಣ ರದ್ದುಪಡಿಸಲು ನಮ್ಮ ಅಭ್ಯಂತರವಿರುವುದಿಲ್ಲ. 

ಈ ಗುತ್ತಿಗೆ ಅವಧಿಯ ನಂತರ ಸದರಿ ಜಲಸಂಪನ್ಮೂಲದ ಮೀನು ಪಾಶುವಾರು ಹಕ್ಕು ನಮ್ಮ ಸಂಘಕ್ಕೆ ಇರುವುದಿಲ್ಲವೆಂದು ನಮಗೆ 
ಮನವರಿಕೆಯಾಗಿದೆ. 





ವಿಳಾಸ 
ಸ್ಪಳ:- 
[a) 
ದಿನಾಂಕ :- ಮೊಹರು. 
ಸಾಕಿಗಳು:- 
[0 


1) ಹೆಸರು, ಸಹಿ ಮತ್ತು ವಿಳಾಸ 
2) ಹೆಸರು, ಸಹಿ ಮತ್ತು ವಿಳಾಸ 


೪೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ಭಾಗ ೧ 





D 


ಆದೇಶ ಸಂಖ್ಯೆ:ಪಸಂಮೀ 125 ಮೀಇಇ 2013, ಬೆಂಗಳೂರು ದಿನಾಂಕ:21-02-2014ರ 
ಅನುಬಂಧ-11 


ಜಲಸಂಪನ್ಮೂಲಗಳ ಮೀನು ಪಾಶುವಾರು ಹಕ್ಕನ್ನು ಗುತ್ತಿಗೆಗೆ ಪಡೆದ ಗುತ್ತಿಗೆದಾರರು ಕಡ್ಡಾಯವಾಗಿ ಪಾಲಿಸಬೇಕಾದ ಷರತ್ತು ಮತ್ತು ನಿಬಂಧನೆಗಳು 


ಸರ್ಕಾರಿ ಜಲಸಂಪನ್ಮೂಲಗಳ ಮೀನು ಪಾಶುವಾರು ಹಕ್ಕಿನ ಗುತ್ತಿಗೆಯನ್ನು ಪಡೆಯಲು ಬಯಸುವ ಅರ್ಹ ಮೀನುಗಾರಿಕೆ ಸಹಕಾರಿ ಸಂಘಗಳು 
ಈ ಆದೇಶದ ಅನುಬಂಧ-1ರಲ್ಲಿನ ಅರ್ಹತೆಗಳನ್ನು ಹೊಂದಿರಬೇಕು. ಗುತ್ತಿಗೆಯನ್ನು ಪಡೆಯಲು ಬಯಸುವ ಮೀನುಗಾರರ ಸಹಕಾರ ಸಂಘಗಳು 
ಆಡಳಿತ ಮಂಡಳಿಯ ನೋಟರೀಕರಿಸಿದ ಠರಾವು, ಕಳೆದ ಐದು ವರ್ಷಗಳ ಅವಧಿಯಲ್ಲಿ ಯಾವುದಾದರೂ ಮೂರು ವರ್ಷಗಳ ಸಹಕಾರ 
ಇಲಾಖೆ ನಡೆಸಿದ ಲೆಕ್ಕ ಪರಿಶೋಧನಾ ವರದಿ, ಬೈಲಾ ಪ್ರತಿ, ಈಗಾಗಲೇ ಮೀನುಗಾರಿಕೆ ಚಟುವಟಿಕೆಯನ್ನು ಕೈಗೊಂಡಿದ್ದಲ್ಲಿ ಕಳೆದ ಮೂರು 
ವರ್ಷಗಳ ಕೆರೆವಾರು ಮೀನುಮರಿಗಳ ಬಿತ್ತನೆ ವಿವರಗಳು, ಹಿಡುವಳಿ ವಿವರಗಳು ಮತ್ತು ಅದರಿಂದ ಬಂದ ಆದಾಯ ಇತ್ಯಾದಿ 
ವಿವರಗಳನ್ನೊಳಗೊಂಡ ಮಾಹಿತಿಯನ್ನು ಸಂಬಂಧಪಟ್ಟ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-2)ರವರಿಗೆ ಈ ಆದೇಶದ 
ಅನುಬಂಧ-9ರಲ್ಲಿ ನಿಗದಿಪಡಿಸಿದ ಅರ್ಜಿಯೊಂದಿಗೆ ಅಂತಿಮ ದಿನಾಂಕ ದೊಳಗೆ ತಪ್ಪದೇ ನೀಡತಕ್ಕದ್ದು. ಅಪೂರ್ಣ ಮಾಹಿತಿಯುಳ್ಳ ಅರ್ಜಿ 
ಮತ್ತು ಅವಶ್ಯಕವಿರುವ ಈ ಕೆಳಕಂಡ ದಾಖಲಾತಿಗಳನ್ನು ಸಲ್ಲಿಸದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 


2) 


3) 


4) 


5) 


6) 


7) 


8) 


9) 


ಅ) ಕರ್ನಾಟಕ ಸಹಕಾರಿ ಕಾಯ್ದೆಯನ್ವಯ ನಿಯಮಾನುಸಾರ ಆಡಳಿತ ಮಂಡಳಿಯ ಸಭೆಗಳನ್ನು ಮತ್ತು ಚುನಾವಣೆಯನ್ನು 
ನಡೆಸಿರಬೇಕು ಹಾಗೂ ಆಡಳಿತ ಮಂಡಳಿ ರಚನೆಯಾಗಿರುವ ಬಗ್ಗೆ ದಾಖಲಾತಿಗಳು. 


ಆ) ಸಂಘವು ಕಳೆದ 5 ವರ್ಷಗಳ ಅವಧಿಯಲ್ಲಿ ಯಾವುದಾದರೂ 3 ವರ್ಷಗಳ ಲೆಕ್ಕ ಪರಿಶೋಧನಾ ವರದಿ (ಸಹಕಾರಿ 
ಇಲಾಖೆ ನಡೆಸಿದ) ಮತ್ತು ಅವುಗಳ ಅನುಪಾಲನಾ ವರದಿ. 


ಇ) ಸಂಘದ ಆರ್ಥಿಕ ಸ್ಥಿತಿಯನ್ನು ದೃಢೀಕರಿಸಲು ಸಂಘದ ಬ್ಯಾಂಕ್‌ ಖಾತೆಯ ಪಾಸ್‌ ಪುಸ್ತಕದ ದೃಢೀಕೃತ ಪ್ರತಿ. 
ಈ) ಗುತ್ತಿಗೆ ಮೊತ್ತ + ಠೇವಣಿ ಮೊತ್ತದ ನಗದು ಹುಂಡಿ. 


ಉ) ಮೀನುಗಾರರ ಸಹಕಾರ ಸಂಘದ ನೋಂದಣಿ ಪತ್ರ, ಬೈಲಾ ಪ್ರತಿ ಮತ್ತು ಗುತ್ತಿಗೆಯನ್ನು ಕೋರಿರುವ ಆಡಳಿತ 
ಮಂಡಳಿಯ ನೋಟರೀಕರಿಸಿದ ಠರಾವು ಪ್ರತಿ. 


ಮೀನು ಪಾಶುವಾರು ಹಕ್ಕಿನ ಗುತ್ತಿಗೆಯನ್ನು ಪಡೆಯಲು ಅರ್ಹತೆಯಿರುವ ನೋಂದಾಯಿತ ಮೀನುಗಾರಿಕೆ ಸಹಕಾರ ಸಂಘಗಳು ತಮ್ಮ 
ಕಾರ್ಯವ್ಯಾಪ್ತಿಯಲ್ಲಿರುವ ಗರಿಷ್ಟ 2 ಕೆರೆ ಅಥವಾ ಅನುಬಂಧ-2ರಲ್ಲಿ ಪಟ್ಟಿ ಮಾಡಿರುವ ಒಂದು ಜಲಾಶಯ (ಗರಿಷ್ಟ 300 ಹೆ. 
ಜಲವಿಸ್ತೀರ್ಣಕ್ಕೆ ಮೀರದಂತೆ) ಅಥವಾ 2 ನದಿ ಭಾಗಗಳ ಮೀನು ಪಾಶುವಾರು ಹಕ್ಕನ್ನು ಪಡೆಯಲು ಮಾತ್ರ ಅರ್ಹತೆಯನ್ನು 
ಹೊಂದಿರುತ್ತವೆ. 


ಹೊಸದಾಗಿ ನೋಂದಾಯಿಸಲ್ಪಟ್ಟ ಮೀನುಗಾರಿಕೆ ಸಹಕಾರ ಸಂಘಗಳು ನೋಂದಾಯಿಸಲ್ಪಟ್ಟ ದಿನಾಂಕದಿಂದ ಒಂದು ವರ್ಷದ 
ನಂತರವೇ ಜಲಸಂಪನ್ಮೂಲಗಳ ಮೀನು ಪಾಶುವಾರು ಹಕ್ಕನ್ನು ಪಡೆಯಲು ಅರ್ಹತೆಯನ್ನು ಹೊಂದಿರುತ್ತವೆ. 


ಜಲಸಂಪನ್ಮೂಲದ ಒಟ್ಟು ಜಲವಿಸ್ತೀರ್ಣದ ಶೇಕಡ 50ರಷ್ಟು ಜಲವಿಸ್ತೀರ್ಣವನ್ನು ಉಪಯುಕ್ತತಾ ಜಲವಿಸ್ತೀರ್ಣ ಪ್ರದೇಶವೆಂದು 
ಗಣನೆಗೆ ತೆಗೆದುಕೊಂಡು, ಈ ರೀತಿ ಗಣನೆಗೆ ತೆಗೆದುಕೊಂಡ ಜಲವಿಸ್ತೀರ್ಣಕ್ಕೆ ಪ್ರತಿ ಹೆಕ್ಟೇರಿಗೆ ರೂ.500-00ರಂತೆ ಬರುವ ಮೊತ್ತ 
ಅಥವಾ ಹಿಂದಿನ ಮೂರು ವರ್ಷಗಳ ಸರಾಸರಿ ಆದಾಯ ಇವೆರಡರಲ್ಲಿ ಯಾವುದು ಹೆಜ್ಜೋ ಅದನ್ನು ಪ್ರಥಮ ವರ್ಷದ ಗುತ್ತಿಗೆ 


ಮೊತ್ತವೆಂದು ನಿಗಧಿಪಡಿಸಲಾಗುವುದು. ಈ ರೀತಿ ನಿಗದಿಪಡಿಸಿದ ಗುತ್ತಿಗೆ ಮೊತ್ತಕ್ಕೆ ಉಳಿದ ನಾಲ್ಕು ವರ್ಷಗಳ ಗುತ್ತಿಗೆ ಅವಧಿಯಲ್ಲಿ 
ಪ್ರತಿವರ್ಷ ಹಿಂದಿನ ವರ್ಷದ ಗುತ್ತಿಗೆ ಮೊತ್ತಕ್ಕೆ ಶೇಕಡ 5ರಂತೆ ಹೆಚ್ಚಿಸಿ ಗುತ್ತಿಗೆ ಮೊತ್ತವನ್ನು ನಿಗದಿಪಡಿಸಲಾಗುವುದು. 


ಗುತ್ತಿಗೆದಾರರು ಜಲಸ೦ಪನ್ಮೂಲದ ಗುತ್ತಿಗೆ ಮೊತ್ತದ ಶೇಕಡ 25ರಷ್ಟು ಹಣವನ್ನು ಭದ್ರತಾ ಠೇವಣಿಯಾಗಿ ಮೊದಲನೆಯ ವರ್ಷದ 
ಗುತ್ತಿಗೆ ಮೊತ್ತದೊಂದಿಗೆ ಡಿ.ಡಿ. ಮುಖಾಂತರ ಪಾವತಿಸತಕ್ಕದ್ದು. ಯಾವುದೇ ಷರತ್ತಿನ ಅಥವಾ ನಿಬಂಧನೆಯ ಉಲ್ಲಂಘನೆಯಾದಲ್ಲಿ 
ಸದರಿ ಭದ್ರತಾ ಠೇವಣಿ ಹಣವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. ಇಲ್ಲದಿದ್ದಲ್ಲಿ ಈ ಠೇವಣಿ ಹಣವನ್ನು 
ಬಡ್ಡಿರಹಿತವಾಗಿ ಗುತ್ತಿಗೆ ಅವಧಿಯು ಮುಗಿದ ನಂತರ ಗುತ್ತಿಗೆದಾರರಿಗೆ ಹಿ೦ದಿರುಗಿಸಲಾಗುವುದು. 


ಗುತ್ತಿಗೆ ಪಡೆಯಲು ಬಯಸಿದ ಮೀನುಗಾರರ ಸಹಕಾರ ಸಂಘದವರು ಜಲಸಂಪನ್ಮೂಲದ ಮೀನು ಪಾಶುವಾರು ಹಕ್ಕಿನ ಮೊದಲನೇ 
ವರ್ಷದ ಗುತ್ತಿಗೆ ಹಣ ಮತ್ತು ಭದತಾ ಠೇವಣಿಯನ್ನು ಅರ್ಜಿಯೊಂದಿಗೆ ಮುಂಗಡವಾಗಿ ನಗದು ಹುಂಡಿ ಮುಖಾಂತರ 
ಸಂಬಂಧಪಟ್ಟ ತಾಲ್ಲೂಕು ಮೀನುಗಾರಿಕೆ ಅಧಿಕಾರಿಗೆ ನೀಡಿ, ತಾತ್ಕಾಲಿಕ ರಸೀದಿಯನ್ನು ಪಡೆಯತಕ್ಕದ್ದು. ಜಲಸಂಪನ್ಮೂಲಗಳ 
ಗುತ್ತಿಗೆಯು ಸಕ್ಷಮ ಪ್ರಾಧಿಕಾರದ ಮಂಜೂರಾತಿಗೆ ಒಳಪಟ್ಟಿರುವುದರಿಂದ, ಮುಂಗಡವಾಗಿ ಪಾವತಿಸಿದ ಬಾಬ್ತು ಯಾವುದೇ ಕಾರಣಕ್ಕೂ 
ಮೊದಲನೇ ವರ್ಷದ ಗುತ್ತಿಗೆ ಹಣವೆಂದು ಭಾವಿಸಿ ಮೀನು ಪಾಶುವಾರು ಹಕ್ಕನ್ನು ಹೊಂದಲು ಬರುವುದಿಲ್ಲ. 


ಜಲಸಂಪನ್ಮೂಲಗಳ ಮೀನು ಪಾಶುವಾರು ಹಕ್ಕಿನ ಗುತ್ತಿಗೆ ಆದೇಶವನ್ನು ಹೊರಡಿಸಿದ ದಿನಾಂಕವನ್ನು ಗಣನೆಗೆ ತೆಗೆದುಕೊಳ್ಳದೆ ಮೀನು 
ಪಾಶುವಾರು ಹಕ್ಕಿನ ಅವಧಿಯು ಪ್ರತಿವರ್ಷ ಜುಲೈ 1 ರಿಂದ ಮುಂದಿನ ವರ್ಷದ ಜೂನ್‌ 30ರವರೆಗೆ ಮಾತ್ರ ಇರುತ್ತದೆ. 


ಗುತ್ತಿಗೆದಾರರು ಗುತ್ತಿಗೆ ಅವಧಿಯ ಪ್ರತಿ ಮೀನುಗಾರಿಕೆ ಫಸಲಿ ವರ್ಷದ ಪ್ರಾರಂಭದಲ್ಲಿ ಅಂದರೆ ಏಪಿಲ್‌ 30ರೊಳಗಾಗಿ ಪೂರ್ಣ 
ಗುತ್ತಿಗೆ ಮೊತ್ತವನ್ನು ಪಾವತಿ ಮಾಡಿ ಮೀನು ಪಾಶುವಾರು ಹಕ್ಕಿನ ಗುತ್ತಿಗೆಯನ್ನು ನವೀಕರಿಸಿಕೊಳ್ಳತಕ್ಕದ್ದು ತಪ್ಪಿದ್ದಲ್ಲಿ ಗುತ್ತಿಗೆ ಆದೇಶವನ್ನು 
ರದ್ದುಗೊಳಿಸಲಾಗುವುದು. 

ಗುತ್ತಿಗೆ ಪಡೆದ ಜಲಸಂಪನ್ಮೂಲದ ಮೀನು ಪಾಶುವಾರು ಹಕ್ಕನ್ನು ಗುತ್ತಿಗೆದಾರರು ಯಾವುದೇ ಕಾರಣಕ್ಕೂ ವರ್ಗಾಯಿಸತಕ್ಕದ್ದಲ್ಲ 
ಅಥವಾ ಉಪಗುತ್ತಿಗೆ ನೀಡತಕ್ಕದ್ದಲ್ಲ. ಒಂದು ಪಕ್ಷ ವರ್ಗಾಯಿಸಿದ್ದಲ್ಲಿ ಅಥವಾ ಉಪಗುತ್ತಿಗೆ ನೀಡಿರುವುದು ದಾಖಲೆಗಳಿಂದ 
ದೃಢಪಟಬ್ಬಲ್ಲಿ, ಗುತ್ತಿಗೆ ಆದೇಶವನ್ನು ನೀಡಿದ ಸಕ್ಷಮ ಪ್ರಾಧಿಕಾರ ರದ್ದುಗೊಳಿಸುವ ಅಧಿಕಾರವನ್ನು ಹೊಂದಿರುತ್ತಾರೆ. 











ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ೪೧೭ 





10) 


I) 


12) 


13) 


14) 


15) 


16) 


17) 


18) 


19) 


ಸ್ಥಳ;- 


ದಿನಾಂಕ 


ಸಾಕಿಗಳು 
[0 





ಗುತ್ತಿಗೆದಾರರು ಪಡೆದ ಜಲಸಂಪನ್ಮೂಲಗಳಲ್ಲಿ ಪ್ರತಿ ಹೆಕ್ಟೇರ್‌ ಉಪಯುಕ್ತತಾ ಜಲವಿಸ್ತೀರ್ಣಕ್ಕೆ ಕನಿಷ್ಟ 2000 ಬಲಿತ ಬಿತ್ತನೆ 
ಮೀನುಮರಿಗಳನ್ನು ಬಿತ್ತನೆ ಮಾಡತಕ್ಕದ್ದು. ಮೀನುಗಾರಿಕೆ ಇಲಾಖೆಯು ಅನುಮೋದಿಸಿರುವ ತಳಿಯ ಮೀನುಮರಿಗಳನ್ನು ಮಾತ್ರ 
ಮೀನುಗಾರಿಕೆ ಇಲಾಖೆಯಿಂದಾಗಲಿ ಅಥವಾ ಮೀನುಗಾರಿಕೆ ಇಲಾಖೆಯಿಂದ ಅನುಮೋದಿಸಲ್ಪಟ್ಟ ಮೀನುಮರಿ ಉತ್ಪಾದನಾ / 
ಪಾಲನಾ ಕೇಂದ್ರಗಳಿಂದಾಗಲಿ ಖರೀದಿಸಿದ ನಂತರ ಇಲಾಖಾ ಅಧಿಕಾರಿಗಳ ಸಮ್ಮುಖದಲ್ಲಿಯೇ ಬಿತ್ತನೆ ಮಾಡತಕ್ಕದ್ದು. ರಾಜ್ಯದಲ್ಲಿ 
ಬಿತ್ತನೆ ಮೀನುಮರಿಗಳು ಲಭ್ಯವಿಲ್ಲದಿದ್ದಲ್ಲಿ ಹೊರರಾಜ್ಯಗಳಿಂದ ಮೀನುಮರಿ ಪಡೆಯಲು ಸಂಬಂಧಪಟ್ಟ ತಾಲ್ಲೂಕಿನ ಮೀನುಗಾರಿಕೆ 
ಸಹಾಯಕ ನಿರ್ದೇಶಕರು (ಶ್ರೇಣಿ-2)ರವರ ಅನುಮತಿ ಪಡೆದು ಆಮದು ಮಾಡಿಕೊಂಡು ಅವರ ಸಮ್ಮುಖದಲ್ಲಿಯೇ ಬಿತ್ತನೆ 
ಮಾಡತಕ್ಕದ್ದು. ಮೀನುಮರಿಗಳನ್ನು ಬಿತ್ತನೆ ಮಾಡಿರುವ ಬಗ್ಗೆ ಪ್ರತಿವರ್ಷ ಪೋಟೋ ದೃಢೀಕರಣವನ್ನು ಗುತ್ತಿಗೆದಾರರು ತಾಲ್ಲೂಕು 
ಮಟ್ಟದ ಮೀನುಗಾರಿಕಾ ಅಧಿಕಾರಿಗೆ ನೀಡಬೇಕು. 





ಜಲಸಂಪನ್ಮೂಲದ ಮೀನು ಪಾಶುವಾರು ಹಕ್ಕನ್ನು ಗುತ್ತಿಗೆಗೆ ಪಡೆದ ಯಾವುದೇ ಗುತ್ತಿಗೆದಾರರು ನಿಷೇಧಿತ ಮೀನು ತಳಿಗಳಾದ 
ಪ್ರಮುಖವಾಗಿ ಆಫ್ರಿಕನ್‌ ಕ್ಯಾಟ್‌ ಫಿಶ್‌ (ಆಣೆ ಮೀನು), ಚೈನೀಸ್‌ ಬಿಗ್‌ ಹೆಡ್‌ ಮತ್ತು ಇತರೆ ನಿಷೇಧಿತ ಮೀನುಮರಿಗಳ ಬಿತ್ತನೆ 
ಮಾಡುವುದು ಅಥವಾ ಅಭಿವೃದ್ಧಿಪಡಿಸುವುದು ಅಥವಾ ಮಾರಾಟ ಮಾಡುವುದು ಕಂಡುಬಂದಲ್ಲಿ ಅವರಿಗೆ ನೀಡಲಾದ ಗುತ್ತಿಗೆಯನ್ನು 
ಕೂಡಲೇ ರದ್ದುಪಡಿಸಿ ಆ ಸಾಲಿನ ಗುತ್ತಿಗೆ ಮೊತ್ತವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದಲ್ಲದೇ ಸಂಬಂಧಪಟ್ಟ 
ಗುತ್ತಿಗೆದಾರರನ್ನು ಕಪ್ಪುಪಟ್ಟಿಗೆ ಸೇರ್ಪಡಿಸಿ ಅವರಿಗೆ ಮೀನುಗಾರಿಕೆ ಇಲಾಖೆಯಿಂದ ಯಾವುದೇ ಜಲಸಂಪನ್ಮೂಲದ ಮೀನು 
ಪಾಶುವಾರು ಹಕ್ಕನ್ನು ಮುಂದಕ್ಕೆ ನೀಡಲಾಗುವುದಿಲ್ಲ. 

ಗುತ್ತಿಗೆದಾರರು ಗುತ್ತಿಗೆ ಪಡೆದ ಜಲಸಂಪನ್ಮೂಲದಲ್ಲಿ ಮೀನನ್ನು ಹಿಡಿಯುವಾಗ ಸದರಿ ಜಲಸಂಪನ್ಮೂಲದ ಕಟ್ಟೆ, ಏರಿ, ತೂಬು 
ಮುಂತಾದವುಗಳಿಗೆ ಯಾವುದೇ ರೀತಿಯ ಹಾನಿ ಉಂಟಾಗದಂತೆ ನೋಡಿಕೊಳ್ಳತಕ್ಕದ್ದು. ಹಾನಿ ಉಂಟಾದಲ್ಲಿ ಅಂತಹ ನಷ್ಟಕ್ಕೆ 
ಅವರನ್ನೇ ಜವಾಬ್ದಾರರನ್ನಾಗಿ ಮಾಡಲಾಗುವುದು. 

ಗುತ್ತಿಗೆ ಪಡೆದ ಜಲಸ೦ಪನ್ಮೂಲಗಳಲ್ಲಿ ಗುತ್ತಿಗೆದಾರರು ಸಿಡಿಮದ್ದಿನ ರಾಸಾಯನಿಕ ವಸ್ತುಗಳ ಅಥವಾ ವಿಷದ ಪ್ರಯೋಗವನ್ನಾಗಲಿ 
ಮಾಡಿ ಮೀನು ಹಿಡಿಯತಕ್ಕದ್ದಲ್ಲ. ಈ ನಿಬಂಧನೆಯನ್ನು ಉಲ್ಲಂಘಿಸಿದ ಗುತ್ತಿಗೆದಾರರ ಗುತ್ತಿಗೆಯನ್ನು ತಕ್ಷಣದಿಂದ 
ರದ್ದುಪಡಿಸಲಾಗುವುದು. 

ಮೀನುಗಾರಿಕೆ ಇಲಾಖೆಯ ವ್ಯಾಪ್ತಿಯಲ್ಲಿನ ಜಲಸಂಪನ್ಮೂಲಗಳ ಮೀನು ಪಾಶುವಾರು ಹಕ್ಕನ್ನು ಗುತ್ತಿಗೆಗೆ ಪಡೆದ ಮೀನುಗಾರರ 
ಸಹಕಾರ ಸಂಘಗಳ ಲೆಕ್ಕಪತ್ರಗಳನ್ನು ಮೀನುಗಾರಿಕೆ ಅಧಿಕಾರಿಗಳು ಪರಿಶೋಧನೆ ಮಾಡುವ ಅಧಿಕಾರವನ್ನು ಹೊಂದಿರುತ್ತಾರೆ. 
ಗುತ್ತಿಗೆದಾರರ ಜಲಸಂಪನ್ಮೂಲಗಳಲ್ಲಿ ಪಂಜರಗಳಲ್ಲಿ ಮೀನುಮರಿಗಳನ್ನು ಸಾಕುವ ಹಕ್ಕು ಮೀನುಗಾರಿಕೆ ಇಲಾಖೆಗೆ ಇರುತ್ತದೆ. ಅಲ್ಲದೇ 
ಸದರಿ ಜಲಸಂಪನ್ಮೂಲಗಳಲ್ಲಿ ಮೀನುಗಾರಿಕೆ ಸಂಶೋಧನೆ ಮತ್ತು ವಿಸ್ತರಣೆ ಸಂಬಂಧಪಟ್ಟ ಚಟುವಟಿಕೆಗಳನ್ನು ಕೈಗೊಳ್ಳುವ ಹಕ್ಕು 
ಮೀನುಗಾರಿಕೆ ಇಲಾಖೆಗೆ ಇರುತ್ತದೆ. 

ಗುತ್ತಿಗೆದಾರರು ಗುತ್ತಿಗೆ ಪಡೆದ ಜಲಸಂಪನ್ಮೂಲದಲ್ಲಿ ಮೀನು ಹಿಡಿಯುವ ಮೀನುಗಾರರಿಗೆ ಜೀವ ರಕ್ಷಣಾ ಹೊದಿಕೆ (ಲೈಫ್‌ ಜಾಕೆಟ್‌) 
ಮತ್ತು ಜೀವ ವಿಮಾ ಸೌಲಭ್ಯಗಳನ್ನು ಕಡ್ಡಾಯವಾಗಿ ಒದಗಿಸಬೇಕು. 

ಗುತ್ತಿಗೆದಾರರು ಮೇಲಿನ ಯಾವುದೇ ಷರತ್ತು ಅಥವಾ ನಿಬಂಧನೆಯನ್ನು ಉಲ್ಲಂಘಿಸಿದಲ್ಲಿ ಗುತ್ತಿಗೆಗೆ ಪಡೆಯಲಾದ ಜಲಸಂಪನ್ಮೂಲದ 
ಮೀನು ಪಾಶುವಾರು ಹಕ್ಕಿನ ಗುತ್ತಿಗೆ ಆದೇಶವನ್ನು ರದ್ದುಪಡಿಸಲಾಗುವುದು. 

ಸಾರ್ವಜನಿಕ ಹಿತದೃಷ್ಟಿಯಿಂದ ಮೀನುಗಾರರ ಸಹಕಾರ ಸಂಘಗಳಿಗೆ ನೀಡಿದ ಜಲಸಂಪನ್ಮೂಲಗಳ ಗುತ್ತಿಗೆ ಅವಧಿಯನ್ನು 
ಮೊಟಕುಗೊಳಿಸುವ ಅಥವಾ ರದ್ದುಗೊಳಿಸುವ ಅಧಿಕಾರ ಸರ್ಕಾರಕ್ಕಿರುತ್ತದೆ. 

ಸರ್ಕಾರದಿ೦ಂದ/ಮೀನುಗಾರಿಕೆ ಇಲಾಖೆಯಿಂದ ಕಾಲಕಾಲಕ್ಕೆ ವಿಧಿಸಲ್ಲಡುವ ಅಥವಾ ಮಾರ್ಪಡಿಸಲಾಗುವ ಹೆಚ್ಚುವರಿ ಷರತ್ತು ಮತ್ತು 
ನಿಬಂಧನೆಗಳಿಗೆ ಗುತ್ತಿಗೆದಾರರು ಬದ್ಧರಾಗಿರತಕ್ಕದ್ದು. 


(1) ಸಹಿ, ಹೆಸರು, ಮತ್ತು ವಿಳಾಸ 
(2) ಸಹಿ, ಹೆಸರು, ಮತ್ತು ವಿಳಾಸ 


(ವಿ.ಸೂ. ರೂ.200-00 ಮೌಲ್ಯದ ಛಾಪಾ ಕಾಗದದಲ್ಲಿ ಗುತ್ತಿಗೆದಾರರು ಬರೆದುಕೊಡಬೇಕಾದ ಮುಚ್ಚಳಿಕೆ ಪತ್ರ 


೪೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ಭಾಗ೧ 





ಆದೇಶ ಸಂಖ್ಯೆ:ಪಸಂಮೀ 125 ಮೀಇಇ 2013, ಬೆಂಗಳೂರು ದಿನಾಂಕ:21-02-2014ರ 
ಅನುಬಂಧ-12 
ಮೀನುಗಾರಿಕೆ ಇಲಾಖೆ 


ಸಂ. ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-2)ರವರ 
ಕಛೇರಿ ತಾಲ್ಲೂಕು, .......... ಜಿಲ್ಲೆ, 
ದಿನಾಂಕ 


ಟೆಂಡರ್‌ ಮತ್ತು ಹರಾಜು ಪ್ರಕಟಣೆ 


ಈ ಮೂಲಕ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ ......... ಜಿಲೆಯೆ ಜಾ ಚೂ ತಾಲ್ಲೂಕಿನ ಕೆಳಕಂಡ ಸರ್ಕಾರಿ 
ಜಲಸಂಪನ್ಮೂಲಗಳ (ಕೆರೆಗಳ, ಇತ್ಯಾದಿ) ಮೀನು ಪಾಶುವಾರು ಹಕ್ಕನ್ನು .............. ನೇ ಮೀನುಗಾರಿಕೆ ಫಸಲಿ ವರ್ಷದಿಂದ ............ ನೇ ಮೀನುಗಾರಿಕೆ 
ಫಸಲಿ ವರ್ಷದವರೆಗೆ (ಅಂದರೆ ದಿನಂಕ 01/07/ ರಿಂದ 30/06 ರವರೆಗೆ) ಒಟ್ಟು 5 (ಐದು) ವರ್ಷಗಳ ಅವಧಿಗೆ ಟೆಂಡರು ಮತ್ತು ಹರಾಜು 


ಮೂಲಕ ಈ ಕೆಳಗೆ ನಮೂದಿಸಿರುವ ದಿನಾಂಕದಂದು ಮತ್ತು ವೇಳೆಯಲ್ಲಿ ಸರ್ಕಾರದ ಮೀನುಗಾರಿಕೆ ಇಲಾಖೆಯ ಷರತ್ತು ಮತ್ತು ನಿಬಂಧನೆಗಳಿಗೊಳಪಟ್ಟಂತೆ 
ಈ ಕಛೇರಿಯಲ್ಲಿ ವಿಲೇವಾರಿ ಮಾಡಲಾಗುವುದು. ಸದರಿ ಟೆಂಡರು ಮತ್ತು ಹರಾಜಿನಲ್ಲಿ ಭಾಗವಹಿಸಲು ಆಸಕ್ತಿವುಳ್ಳವರು ನಿಗದಿತ ನಮೂನೆಯಲ್ಲಿ 
ಅರ್ಜಿಯನ್ನು ನಿಗದಿತ ದಿನಾಂಕ ಮತ್ತು ವೇಳೆಯೊಳಗಾಗಿ ಈ ಕಛೇರಿಗೆ ಸಲ್ಲಿಸತಕ್ಕದ್ದು. ಟೆಂಡರ್‌/ಹರಾಜಿನ ಅರ್ಜಿಗೆ ಲಗತ್ತಿಸಿರುವ ಷರತ್ತು ಮತ್ತು 
ನಿಬಂಧನೆಗಳನ್ನು ಕಡ್ಡಾಯವಾಗಿ ಪಾಲಿಸುವುದಾಗಿ ಯಶಸ್ವಿ ಟೆಂಡರ್‌ದಾರರು/ಬಿಡ್‌ದಾರರು ನಿಗದಿತ ನಮೂನೆಯಲ್ಲಿ ಮುಚ್ಚಳಿಗೆ ಪತ್ರವನ್ನು ಬರೆದು 
ಕೊಡತಕ್ಕದ್ದು. 

ಮೀನು ಪಾಶುವಾರು ಹಕ್ಕನ್ನು ವಿಲೇವಾರಿ ಮಾಡಲು ಪ್ರಸ್ತಾಪಿಸಿರುವ ಜಲಸಂಪನ್ಮೂಲಗಳ ವಿವರಗಳು 
































ಜಲ ವಿಸೀರ್ಣ 
ಕ್ತ | ಜಲಸಂಪನ್ಮೂಲದ ಗ್ರಾಮದ ಹೀ ಭದ್ರತಾ ಠೇವಣಿ | ಸರ್ಕಾರಿ ಸವಾಲು ಮೊತ್ತ 
ಸ ya ಅಚ್ಚುಕಟು ಪ್ರದೇಶ 
ಸಂ. ಹೆಸರು ಹೆಸರು NE ಮೊತ್ತ (ರೂ) (ರೂ) 
(ಹೆಕ್ಟೇರುಗಳಲ್ಲಿ) ಷ್ಟ 
ಟೆಂಡರ್‌ ಅರ್ಜಿಗಳನ್ನು ವಿತರಿಸುವ ದಿನಾಂಕ ; (ದಿನಾ೦ಕ ಮತ್ತು ವೇಳೆ ನಮೂದಿಸುವುದು) 
ಟೆಂಡರನ್ನು ಸಲ್ಲಿಸುವ ಕೊನೆಯ ದಿನಾಂಕ (ದಿನಾಂಕ ಮತ್ತು ವೇಳೆ ನಮೂದಿಸುವುದು) 
ಟೆಂಡರ್‌ ಅರ್ಜಿಗಳನ್ನು ತೆರೆಯುವ ಮತ್ತು 
ಹರಾಜು ನಡೆಸುವ ದಿನಾಂಕ ಮತ್ತು ವೇಳೆ ; (ದಿನಾಂಕ ಮತ್ತು ವೇಳೆ ನಮೂದಿಸುವುದು) 


ಮೀನುಗಾರಿಕೆ ಸಹಾಯಕ ನಿರ್ದೇಶಕರು(ಶ್ರೇಣಿ-2) 


ಆದೇಶ ಸಂಖ್ಯೆ:ಪಸಂಮೀ 125 ಮೀಇಇ 2013, ಬೆಂಗಳೂರು ದಿನಾಂಕ:21-02-2014ರ 
ಅನುಬಂಧ-13 


ಮೀನುಗಾರಿಕೆ ಇಲಾಖೆ 


ಟೆಂಡರ್‌ ಕ್ರ. ಸಂ. ಮೀನುಗಾರಿಕೆ ನಿರ್ದೇಶಕರು (ಶ್ರೇಣಿ-2) ಕಛೇರಿ, 
ತಾಲ್ಲೂಕು, 
ದಿನಾಂಕ: 
“ಗೌಪ್ಯ” 
ಸರ್ಕಾರಿ ಜಲಸಂಪನ್ಮೂಲದ ಮೀನು ಪಾಶುವಾರು ಹಕ್ಕನ್ನು ಪಡೆಯಲು ಟೆಂಡರ್‌ ಅರ್ಜಿ 

ಸು ಇದೆ ಜಿಲ್ಲೆಯ ................... ತಾಲ್ಲೂಕಿನ ............................. ಜಲಸ೦ಪನ್ಮೂಲದ (ಕೆರೆ, ಇತ್ಯಾದಿ), ಮೀನು ಪಾಶುವಾರು ಹಕ್ಕನ್ನು 
ಗರಿಷ್ಠ 5 (ಐದು) ವರ್ಷಗಳ ಅವಧಿಗೆ (ದಿನಾಂಕ 01/07/ ರಿಂದ 30/06/ ರವರೆಗೆ) ಗುತ್ತಿಗೆಗೆ ಪಡೆಯಲು ಟೆಂಡರ್‌ ಅರ್ಜಿ. 

ತಮ್ಮ ಕಛೇರಿಯ ಟೆಂಡರ್‌/ಹರಾಜು ಪ್ರಕಟಣೆ ಸಂ. ...........ಂಂ ದಿನಾಂಕ ................. ರ ಮೇರೆಗೆ ಈ ಕೆಳಗೆ ಸಹಿ ಮಾಡಿರುವ 
ನೌವು ಬ ಬಾರಾ 2 ಸದರಿ ಜಲಸಂಪನ್ಮೂಲದ ಮೀನು ಪಾಶುವಾರು ಹಕ್ಕನ್ನು ಪಡೆದುಕೊಳ್ಳಲು ಪ್ರಥಮ ವಾರ್ಷಿಕ ಗುತ್ತಿಗೆ ಮೊತ್ತ 
೨೧೭೫೫೪ ಚ (ರೂಪಾಯಿ ಸಸಿ ) ಮಾತ್ರಗಳನ್ನು ಪಾವತಿಸಲು ನಮಗೆ ಒಪ್ಪಿಗೆ ಇರುತ್ತದೆ. ಅದರಂತಯೇ ಇದರೊಂದಿಗೆ ಟೆಂಡರ್‌ 
ಬಾಬ್ತು ರೂ. ಗಳ ನಗದು ಹುಂಡಿಯನ್ನು (........... ಎ.ಎ. ಬ್ಯಾಂಕಿನ ಹುಂಡಿ ಸ೦. .................... ದಿನಾಂಕ ಯಾಹಿ ) 


ಲಗತ್ತಿಸಿರುತ್ತೇನೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ೪೧೯ 





ಈ ಅರ್ಜಿಯೊಂದಿಗೆ ಲಗತ್ತಿಸಿರುವ ಎಲ್ಲಾ ಷರತ್ತು ಮತ್ತು ನಿಬಂಧನೆಗಳಿಗೆ ಹಾಗೂ ಸರ್ಕಾರವು / ಮೀನುಗಾರಿಕೆ ಇಲಾಖೆಯು ಕಾಲಕಾಲಕ್ಕೆ 
ವಿಧಿಸಬಹುದಾದ ಹೆಚ್ಚುವರಿ ಷರತ್ತು ಮತ್ತು ನಿಬಂಧನೆಗಳಿಗೆ ಬದ್ಧನಾಗಿರುತ್ತೇನೆಂದು/ವೆಂದು ಮತ್ತು ಟೆಂಡರ್‌ / ಹರಾಜಿನಲ್ಲಿ ಯಶಸ್ವಿಗೊಂಡಲ್ಲಿ ನಿಗದಿತ 
ಮೌಲ್ಯದ ಛಾಪಾಕಾಗದದಲ್ಲಿ ಮುಚ್ಚಳಿಕೆ ಪತ್ರವನ್ನು ಬರೆದು ಕೊಡಲು ಒಪ್ಪಿಗೆ ಇರುತ್ತದೆಂದು ತಿಳಿಸಬಯಸುತ್ತೇನೆ/ತ್ತೇವೆ. 


ದಿನಾಂಕ 


92 
ಆ 





(ಎ.ಸೂ: ಅರ್ಜಿ ಶುಲ್ಕ ರೂ.100-00) 
ಆದೇಶ ಸಂಖ್ಯೆ:ಪಸಂಮೀ 125 ಮೀಇಇ 2013, ಬೆಂಗಳೂರು ದಿನಾಂಕ:21-02-2014ರ 
ಅನುಬಂಧ-14 


ಜಲಸಂಪನ್ಮೂಲಗಳ ಮೀನು ಪಾಶುವಾರು ಹಕ್ಕನ್ನು ಟೆಂಡರ್‌-ಕಂ-ಹರಾಜು ಮೂಲಕ ಗುತ್ತಿಗೆಗೆ ಪಡೆದ ಟೆಂಡರುದಾರರು/ಬಿಡ್‌ದಾರರು ಕಡ್ಡಾಯವಾಗಿ 


(1) 


(2) 


(3) 


(4) 


(5) 


(6) 


(7) 


(8) 


ತಿಳಿದುಕೊಳ್ಳಬೇಕಾದ / ಪಾಲಿಸಬೇಕಾದ ಷರತ್ತು ಮತ್ತು ನಿಬಂಧನೆಗಳು 


ನಿಗದಿತ ಟೆಂಡರ್‌ ಅರ್ಜಿಯನ್ನು ಕಛೇರಿ ವೇಳೆಯಲ್ಲಿ ಟೆಂಡರ್‌ ಅರ್ಜಿ ಶುಲ್ಕ ರೂ.100-00ನ್ನು ಪಾವತಿಸಿ ಪಡೆಯತಕ್ಕದ್ದು. ಪ್ರತಿ 
ಜಲಸಂಪನ್ಮೂಲಕ್ಕೆ ಪ್ರತ್ಯೇಕ ಟೆಂಡರ್‌ ಅರ್ಜಿಯನ್ನು ಸಲ್ಲಿಸತಕ್ಕದ್ದು. 

ಟೆಂಡರ್‌ ಮತ್ತು ಹರಾಜಿನಲ್ಲಿ ಭಾಗವಹಿಸುವವರು ಆಯಾ ಜಲಸಂಪನ್ಮೂಲಗಳ ಮುಂದೆ ಸೂಚಿಸಿರುವ ಭದ್ರತಾ ಠೇವಣಿ ಹಣವನ್ನು ಪ್ರತ್ಯೇಕ 
ನಗದು ಹುಂಡಿಯ (ಡಿ.ಡಿ) ಮೂಲಕ ಪಾವತಿಸತಕ್ಕದ್ದು. ಟೆಂಡರ್‌ನಲ್ಲಿ ಭಾಗವಹಿಸಿರುವವರು ಸಹ ಮತ್ತೆ ಭದ್ರತಾ ಠೇವಣಿ ಮೊತ್ತ ಪಾವತಿಸದೆ 
ಹರಾಜಿನಲ್ಲಿ ಭಾಗವಹಿಸಬಹುದು. ಆದರೆ, ಟೆಂಡರ್‌ನಲ್ಲಿ ಭಾಗವಹಿಸದೆ ಬರೀ ಹರಾಜಿನಲ್ಲಿ ಭಾಗವಹಿಸುವವರು ಹರಾಜು ಪ್ರಕ್ರಿಯೆ ಪ್ರಾರಂಭದ 
ಮುನ್ನ ಭದ್ರತಾ ಠೇವಣಿ ಮೊತ್ತವನ್ನು ನಗದು ಹುಂಡಿ (ಡಿ.ಡಿ) ಮೂಲಕ ಮಾತ್ರ ಪಾವತಿಸಿ ಭಾಗವಹಿಸಬಹುದು. 


ಯಶಸ್ವಿ ಟೆಂಡರ್‌ದಾರರು/ಬಿಡ್‌ದಾರರು ಗುತ್ತಿಗೆಗೆ ಪಡೆದ ಜಲಸಂಪನ್ಮೂಲದ ಉಪಯುಕ್ತತಾ ಜಲವಿಸ್ತೀರ್ಣದ ಶೇ.15ರ ಭಾಗಕ್ಕೆ ಪ್ರತಿ ಹೆಕ್ಸೇರಿಗೆ 
ರೂ.500-00ರಂತೆ ಬಡ್ಡಿರಹಿತ ಭದ್ರತಾ ಠೇವಣಿ ಮೊತ್ತವನ್ನು ಸಂಬಂಧಪಟ್ಟ ತಾಲ್ಲೂಕು ಮೀನುಗಾರಿಕೆ ಅಧಿಕಾರಿಗೆ ಡಿ.ಡಿ. ಮುಖಾಂತರ 
ನೀಡತಕ್ಕದ್ದು, ಯಾವುದೇ ಷರತ್ತಿನ ಅಥವಾ ನಿಬಂಧನೆಯ ಉಲ್ಲಂಘನೆಯಾದಲ್ಲಿ ಸದರಿ ಭದ್ರತಾ ಠೇವಣಿ ಮೊತ್ತವನ್ನು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಲಾಗುವುದು. ಈ ಭದ್ರತಾ ಠೇವಣಿ ಮೊತ್ತವನ್ನು ಗುತ್ತಿಗೆ ಅವಧಿಯು ಮುಗಿದ ನಂತರ ಟೆಂಡರ್‌ದಾರರು/ಬಿಡ್‌ದಾರರಿಗೆ 
ಮರುಪಾವತಿಸಲಾಗುವುದು. 


ಭರ್ತಿ ಮಾಡಿದ ಟೆಂಡರ್‌ ಅರ್ಜಿಯನ್ನು ಮೊಹರು ಮಾಡಿದ ಲಕೋಟೆಯಲ್ಲಿಟ್ಟು ಭದ್ರತಾ ಠೇವಣಿ ಮೊಬಲಗಿನ ನಗದು ಹುಂಡಿಯನ್ನು (ಡಿ.ಡಿ) 
ಪ್ರತ್ಯೇಕವಾಗಿ ಸಂಬಂಧಪಟ್ಟ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-2)ರವರಿಗೆ ನಿಗದಿತ ದಿನಾಂಕ/ವೇಳೆಯೊಳಗಾಗಿ (ಕಛೇರಿಯ 
ವೇಳೆಯಲ್ಲಿ) ಸಲ್ಲಿಸತಕ್ಕದ್ದು. ಟೆಂಡರನ್ನೊಳಗೊಂಡ ಮೊಹರಾದ ಲಕೋಟೆಯ ಮೇಲೆ ಉಓ.ಟಟ......... ಕೆರೆಯ ಮೀನು ಪಾಶುವಾರು ಹಕ್ಕು 
ಪಡೆಯಲು ಟೆಂಡರು” ಎಂದು ಸ್ಪಷ್ಟವಾಗಿ ನಮೂದಿಸಿರತಕ್ಕದ್ದು. 

ಜಲಸಂಪನ್ಮೂಲಗಳ ಮೀನು ಪಾಶುವಾರು ಹಕ್ಕನ್ನು ಟೆಂಡರ್‌ ಮತ್ತು ಹರಾಜು ಮೂಲಕ ಗರಿಷ್ಠ ಐದು (05) ವರ್ಷಗಳ ಅವಧಿಗೆ ವಿಲೇವಾರಿ 
ಮಾಡಲಾಗುವುದು. 


ಟೆಂಡರ್‌ ಮತ್ತು ಹರಾಜನ್ನು ನಡೆಸುವ ವಿಧಾನ:- ಮೊದಲು ಹರಾಜು ನಡೆಸಲಾಗುವುದು. ನಂತರ ಟೆಂಡರ್‌ ಅರ್ಜಿಗಳನ್ನು ತೆರೆಯಲಾಗುವುದು. 
ಟೆಂಡರ್‌ನಲ್ಲಿ ನಮೂದಿಸಿರುವ ಅತೀ ಹೆಚ್ಚಿನ ಮೊತ್ತ ಅಥವಾ ಹರಾಜಿನಲ್ಲಿ ಸೂಚಿಸಲಾಗುವ ಅತೀ ಹೆಚ್ಚಿನ ಬಿಡ್‌ ಮೊತ್ತ ಈ ಎರಡರಲ್ಲಿ 
ಯಾವುದು ಹೆಚ್ಚಿಗೆ ಇರುವುದೋ ಅದನ್ನು ಪ್ರಥಮ ವಾರ್ಷಿಕ ಗುತ್ತಿಗೆ ಮೊತ್ತವೆಂದು ಪರಿಗಣಿಸಲಾಗುವುದು. ಉಳಿದ ನಾಲ್ಕು ವರ್ಷಗಳಲ್ಲಿ 
ಪ್ರತಿವರ್ಷ ಹಿ೦ದಿನ ವರ್ಷದ ಗುತ್ತಿಗೆ ಮೊತ್ತಕ್ಕೆ ಶೇ.5ರಂತೆ ಹೆಚ್ಚಿಸಿ ನಿಗದಿಪಡಿಸಲಾಗುವುದು. 


ಟೆಂಡರ್‌/ಬಿಡ್‌ ಮೊತ್ತವು ಸರ್ಕಾರಿ ಸವಾಲಿಗಿಂತ ಕಡಿಮೆ ಇದ್ದಲ್ಲಿ, ಟೆಂಡರ್‌/ಹರಾಜನ್ನು ತಿರಸ್ಕರಿಸಿ ಮರು ಟೆಂಡರ್‌/ಹರಾಜಿನ ಮೂಲಕ 
ವಿಲೇವಾರಿ ಮಾಡಲು ಕ್ರಮ ತೆಗೆದುಕೊಳ್ಳಲಾಗುವುದು. 2ನೇ ಭಾರಿಯೂ ಸಹ ಆಖ್ಯೆರಾದ ಬಿಡ್‌ ಮೊತ್ತ ಸರ್ಕಾರಿ ಸವಾಲಿಗಿಂತ ಕಡಿಮೆ ಇದ್ದಲ್ಲಿ 
ಟೆಂಡರು/ಹರಾಜನ್ನು ಮತ್ತೆ ರದ್ದುಗೊಳಿಸಿ 3ನೇ ಬಾರಿಗೆ ಮರು ವಿಲೇಗೊಳಿಸಲಾಗುವುದು. 3ನೇ ಬಾರಿಗೆ ಆಖೈರಾದ ಟೆಂಡರ್‌ / ಬಿಡ್‌ 
ಮೊತ್ತವನ್ನು ಒಪ್ಪಿಕೊಳ್ಳಲಾಗುವುದು. 

ಟೆಂಡರ್‌/ಹರಾಜು ಮುಗಿದ ಕೂಡಲೇ ಆಖೈರಾದ ಅತಿ ಹೆಚ್ಚಿನ ಟೆಂಡರ್‌/ಬಿಡ್‌ ಮೊತ್ತವನ್ನು ಯಶಸ್ವಿ ಟೆಂಡರುದಾರರು/ಬಿಡ್‌ದಾರರು ಹರಾಜು 
ಮಾಡಿದ ಸ್ಥಳದಲ್ಲೇ ಪಾವತಿ ಮಾಡಿ ಸಂಬಂಧಪಟ್ಟ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-2)ರವರಿಂದ ಅಧಿಕೃತ ರಸೀದಿಯನ್ನು 
ಪಡೆಯತಕ್ಕದ್ದು ತಪ್ಪಿದಲ್ಲಿ ಸದರಿಯವರು ಟೆಂಡರ್‌-ಕಂ-ಹರಾಜಿನ ಬಗ್ಗೆ ನೀಡಿದ ಭದ್ರತಾ ಠೇವಣಿ ಮೊಬಲಗನ್ನು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಂಡು ಎರಡನೇ ಅತಿ ಹೆಚ್ಚಿನ ಟೆಂಡರ್‌ದಾರರು/ಬಿಡ್‌ದಾರರು, ಮೊದಲನೇ ಟೆಂಡರುದಾರರು/ಬಿಡ್‌ದಾರರು ಸೂಚಿಸಿದ ಗರಿಷ್ಠ ಟೆಂಡರ್‌ 
ಅಥವಾ ಬಿಡ್‌ ಮೊತ್ತವನ್ನು ಸ್ಥಳದಲ್ಲಿಯೇ ಪಾವತಿಸಲು ಒಪ್ಪಿದಲ್ಲಿ ಮಾತ್ರ ಅವರ ಹೆಸರಿಗೆ ಸದರಿ ಜಲಸಂಪನ್ಮೂಲದ ಮೀನು ಪಾಶುವಾರು 
ಹಕ್ಕನ್ನು ನೀಡಲು ಪರಿಗಣಿಸಲಾಗುವುದು. ಒಂದು ವೇಳೆ ಎರಡನೇ ಅತೀ ಹೆಚ್ಚು ಮೊತ್ತವನ್ನು ಸೂಚಿಸಿದ ಟೆಂಡರ್‌ದಾರರು/ಬಿಡ್‌ದಾರರು ಕೂಡ 
ಇದಕ್ಕೆ ಒಪ್ಪದಿದ್ದ ಪಕ್ಷದಲ್ಲಿ ಸದರಿ ಜಲಸಂಪನ್ಮೂಲದ ಮೀನು ಪಾಶುವಾರು ಹಕ್ಕನ್ನು ಮರು ಟೆಂಡರ್‌ ಮತ್ತು ಹರಾಜು ಮೂಲಕ ವಿಲೇವಾರಿ 
ಮಾಡಲು ಕ್ರಮ ಕೈಗೊಳ್ಳಲಾಗುವುದು. 





























೪೨೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ಭಾಗ೧ 





(9) 


(10) 


(11) 


(12) 


(13) 


(14) 


(15) 


(16) 


(17) 


(18) 


(19) 


(20) 


(21) 


ಟೆಂಡರ್‌/ಹರಾಜಿನಲ್ಲಿ ಯಶಸ್ವಿಯಾದ ಟೆಂಡರುದಾರರು/ಬಿಡ್ಬುದಾರರು ಚಾಲ್ತಿಯಲ್ಲಿರುವ ಇಲಾಖಾ ಷರತ್ತು ಮತ್ತು ನಿಬಂಧನೆಗಳಿಗೆ ಹಾಗೂ ಈ 
ದಿಸೆಯಲ್ಲಿ ಸರ್ಕಾರವು/ಮೀನುಗಾರಿಕೆ ಇಲಾಖೆಯು ಕಾಲಕಾಲಕ್ಕೆ ವಿಧಿಸಬಹುದಾದ ಹೆಚ್ಚುವರಿ ಷರತ್ತು ಮತ್ತು ನಿಬಂಧನೆಗಳಿಗೆ 
ಬದ್ಧರಾಗಿರುವುದಾಗಿ ರೂ.200.00 ಮೌಲ್ಯದ ಛಾಪಾಕಾಗದದಲ್ಲಿ ನಿಗದಿತ ಮುಚ್ಚಳಿಕೆ ಪತ್ರವನ್ನು (ಅನುಬಂಧ-15) ಬರೆದುಕೊಟ್ಟು ಸಂಬಂಧಪಟ್ಟ 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-2)ರವರಿಂದ ವಿಲೇವಾರಿ ದೃಢೀಕರಣ ಪತ್ರ ಪಡೆಯತಕ್ಕದ್ದು. 


ಟೆಂಡರ್‌/ಹರಾಜನ್ನು ಅಂಗೀಕರಿಸುವ ಅಥವಾ ತಿರಸ್ಕರಿಸುವ ಅಧಿಕಾರವು ಇಲಾಖಾ ಮೇಲಾಧಿಕಾರಿ ಗಳಿಗೆ/ಸರ್ಕಾರಕ್ಕೆ ಇರುತ್ತದೆ. ಅಲ್ಲದೆ 
ಸರ್ಕಾರದ ಹಿತದೃಷ್ಟಿಯಿಂದ ಟೆಂಡರ್‌ / ಹರಾಜನ್ನು ತಿರಸ್ಕರಿಸಿ ಮರುವಿಲೇವಾರಿ ಮಾಡುವ ಹಕ್ಕು ಮೀನುಗಾರಿಕೆ ಇಲಾಖೆಗೆ ಸೇರಿರುತ್ತದೆ. 
ಮೀನುಗಾರಿಕೆ ಫಸಲಿ ವರ್ಷವು ಪ್ರತಿ ವರ್ಷದ ಜುಲೈ 1 ರಿಂದ ಮರು ವರ್ಷದ ಜೂನ್‌ 30ರವರೆಗೆ ಇರುತ್ತದೆ. ಮೀನು ಪಾಶುವಾರು ಹಕ್ಕನ್ನು 
ಟೆಂಡರ್‌/ಹರಾಜು ಮಾಡಿದ ದಿನಾಂಕವನ್ನು ಮತ್ತು ದೃಢೀಕರಣ ಮಾಡಿದ ದಿನಾಂಕವನ್ನು ಗಣನೆಗೆ ತೆಗೆದುಕೊಳ್ಳದೆ ಮೀನು ಪಾಶುವಾರು ಹಕ್ಕಿನ 
ಅವಧಿಯು ಪ್ರತಿ ವರ್ಷ ಜುಲೈ 1 ರಿಂದ ಮುಂದಿನ ವರ್ಷದ ಜೂನ್‌ 30ರವರೆಗೆ ಮಾತ್ರ ಇರುತ್ತದೆ. 





ಟೆಂಡರ್‌ದಾರರು/ಬಿಡ್‌ದಾರರು ಗುತ್ತಿಗೆ ಅವಧಿಯ ಎರಡನೇ ವರ್ಷದ ಮತ್ತು ತದನಂತರದ ವಾರ್ಷಿಕ ಟೆಂಡರ್‌ / ಬಿಡ್‌ ಮೊತ್ತವನ್ನು ಪ್ರತಿ 
ವರ್ಷ ಏಪ್ರಿಲ್‌ 30ರೊಳಗಾಗಿ ಸಂಬಂಧಪಟ್ಟ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-2)ರವರ ಕಛೇರಿಯಲ್ಲಿ ಪಾವತಿಸಿ ಅಧಿಕೃತ 
ರಸೀದಿಯನ್ನು ಪಡೆದು ಕೊಳ್ಳತಕ್ಕದ್ದು. ಗುತ್ತಿಗೆಯನ್ನು ನವೀಕರಿಸಿಕೊಳ್ಳದಿದ್ದ ಪ್ರಕರಣದಲ್ಲಿ ಟೆಂಡರ್‌ದಾರರಿಗೆ / ಬಿಡ್‌ದಾರರಿಗೆ ಮೀನು 
ಪಾಶುವಾರು ಹಕ್ಕು ಇರುವುದಿಲ್ಲ. ಗುತ್ತಿಗೆಗೆ ಪಡೆಯಲಾದ ಮೀನು ಪಾಶುವಾರು ಹಕ್ಕನ್ನು ರದ್ದುಗೊಳಿಸಿ ಮರುವಿಲೇವಾರಿ ಮಾಡಲು ಕ್ರಮ 
ಕೈಗೊಳ್ಳಲಾಗುವುದು. 

ಟೆಂಡರ್‌ದಾರರು/ಬಿಡ್‌ದಾರರು ಗುತ್ತಿಗೆಗೆ ಪಡೆದ ಜಲಸಂಪನ್ಮೂಲಗಳ ಮೀನು ಪಾಶುವಾರು ಹಕ್ಕನ್ನು ಯಾವುದೇ ಕಾರಣಕ್ಕೂ ಇತರರಿಗೆ 
ವರ್ಗಾಯಿಸತಕ್ಕದ್ದಲ್ಲ ಹಾಗೂ ಉಪ ಗುತ್ತಿಗೆಗೆ ನೀಡತಕ್ಕದ್ದಲ್ಲ. ಒಂದು ಪಕ್ಷ ವರ್ಗಾಯಿಸಿದ್ದಲ್ಲಿ ಅಥವಾ ಉಪಗುತ್ತಿಗೆಗೆ ನೀಡಿರುವುದು 
ದಾಖಲೆಗಳಿಂದ ದೃಢಪಟ್ಟಲ್ಲಿ ಗುತ್ತಿಗೆ ಆದೇಶವನ್ನು ಸಕ್ಷಮ ಪ್ರಾಧಿಕಾರ ರದ್ದುಗೊಳಿಸುವುದು. 





ಟೆಂಡರುದಾರರು/ಬಿಡ್ಡುದಾರರು ಗುತ್ತಿಗೆ ಪಡೆದ ಜಲಸಂಪನ್ಮೂಲಗಳಲ್ಲಿ ಪ್ರತಿ ಹೆಕ್ಟೇರ್‌ ಉಪಯುಕ್ತತಾ ಜಲವಿಸ್ತೀರ್ಣಕ್ಕೆ ಕನಿಷ್ಟ 2000 ಬಲಿತ ಬಿತ್ತನೆ 
ಮೀನುಮರಿಗಳನ್ನು (76-80 ಎಂ.ಎಂ.) ಬಿತ್ತನೆ ಮಾಡತಕ್ಕದ್ದು. ಮೀನುಗಾರಿಕೆ ಇಲಾಖೆಯಿಂದ ಅನುಮೋದಿತ ತಳಿಯ ಮೀನುಮರಿಗಳನ್ನು ಮಾತ್ರ 
ಮೀನುಗಾರಿಕೆ ಇಲಾಖೆಯಿಂದಾಗಲೀ ಅಥವಾ ಮೀನುಗಾರಿಕೆ ಇಲಾಖೆಯಿಂದ ಅನುಮೋದಿಸಲ್ಪಟ್ಟ ಮೀನುಮರಿ ಉತ್ಪಾದನಾ/ಪಾಲನಾ 
ಕೇಂದ್ರಗಳಿಂದಾಗಲೀ ಖರೀದಿಸಿ ಬಿತ್ತನೆ ಮಾಡಿರುವ ಬಗ್ಗೆ ಪ್ರತಿ ವರ್ಷ ಪೋಟೋ ದೃಢೀಕರಣವನ್ನು ತಾಲ್ಲೂಕು ಮಟ್ಟದ ಮೀನುಗಾರಿಕಾ 
ಅಧಿಕಾರಿಗಳಿಗೆ ನೀಡಬೇಕು. ರಾಜ್ಯದಲ್ಲಿ ಬಿತ್ತನೆ ಮೀನುಮರಿಗಳು ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ಹೊರರಾಜ್ಯಗಳಿಂದ ಮೀನುಮರಿ ಪಡೆಯಲು 
ಸಂಬಂಧಪಟ್ಟ ತಾಲ್ಲೂಕಿನ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-2)ರವರ ಅನುಮತಿ ಪಡೆದು ಆಮದು ಮಾಡಿಕೊಂಡು ಅವರ 
ಸಮ್ಮುಖದಲ್ಲಿಯೇ ಬಿತ್ತನೆ ಮಾಡತಕ್ಕದ್ದು. 





ನಿಷೇಧಿತ ಮೀನು ತಳಿಗಳಾದ ಪ್ರಮುಖವಾಗಿ ಆಫ್ರಿಕನ್‌ ಕ್ಯಾಟ್‌ ಫಿಶ್‌ (ಆಣೆ ಮೀನು), ಚೈನೀಸ್‌ ಬಿಗ್‌ ಹೆಡ್‌, ತಿಲಾಪಿಯಾ (ಜಿಲೇಬಿ) ಮತ್ತು 
ಇತರೆ ನಿಷೇಧಿತ ಮೀನು ತಳಿಗಳ ಬಿತ್ತನೆ ಮಾಡುವುದು ಅಥವಾ ಅಭಿವೃದ್ಧಿಪಡಿಸುವುದು ಅಥವಾ ಮಾರಾಟ ಮಾಡುವುದು ಕಂಡುಬಂದಲ್ಲಿ 
ಅಂತಹ ಜಲಸಂಪನ್ಮೂಲದ ಮೀನು ಪಾಶುವಾರು ಹಕ್ಕಿನ ಗುತ್ತಿಗೆಯನ್ನು ರದ್ದುಪಡಿಸಿ ಗುತ್ತಿಗೆದಾರರು ಪಾವತಿಸಿದ ಠೇವಣಿ ಮೊತ್ತವನ್ನು 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದಲ್ಲದೆ, ಸಂಬಂಧಪಟ್ಟ ಗುತ್ತಿಗೆದಾರರನ್ನು ಕಪ್ಪುಪಟ್ಟಿಗೆ ಸೇರ್ಪಡಿಸಿ ಅವರಿಗೆ ಮೀನುಗಾರಿಕೆ 
ಇಲಾಖೆಯಿಂದ ಯಾವುದೇ ಜಲಸಂಪನ್ಮೂಲದ ಮೀನು ಪಾಶುವಾರು ಹಕ್ಕನ್ನು ಮುಂದಕ್ಕೆ ನೀಡಲಾಗುವುದಿಲ್ಲ. 

ಗುತ್ತಿಗೆಗೆ ಪಡೆಯಲಾದ ಜಲಸಂಪನ್ಮೂಲಗಳಲ್ಲಿ ಸಿಡಿಮದ್ದುಗಳ, ರಾಸಾಯನಿಕ ವಸ್ತುಗಳ ಮತ್ತು ವಿಷದ ಪ್ರಯೋಗದಿಂದ ಮೀನು 
ಹಿಡಿಯುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. 


ಯಶಸ್ವಿ ಟೆಂಡರ್‌ದಾರರು/ಬಿಡ್‌ದಾರರು ಜಲಸಂಪನ್ಮೂಲಗಳಲ್ಲಿ ಹಿಡಿದ ಮೀನಿನ ಅಂಕಿ ಅಂಶಗಳನ್ನು ಪ್ರತಿವರ್ಷ ಮೀನುಗಾರಿಕೆ ಇಲಾಖೆಯ 
ಸಂಬಂಧಪಟ್ಟ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-2) ರವರಿಗೆ ಒದಗಿಸತಕ್ಕದ್ದು. 


ಟೆಂಡರ್‌-ಕಂ-ಹರಾಜಿನ ಮುಖಾಂತರ ವಿಲೇಗೊಳಿಸಲಾದ ಮೀನು ಪಾಶುವಾರು ಹಕ್ಕಿನ ದೃಢೀಕರಣವು ಮೇಲಾಧಿಕಾರಿಗಳ ಅನುಮೋದನೆಗೆ 
ಒಳಪಟ್ಟಿರುತ್ತದೆ. 

ಯಶಸ್ವಿ ಟೆಂಡರ್‌ದಾರರು/ಬಿಡ್‌ದಾರರು ಜಲಸಂಪನ್ಮೂಲಗಳಲ್ಲಿ ಮೀನು ಅಭಿವೃದ್ಧಿಪಡಿಸುವಾಗ ಹಿಡಿದುಕೊಳ್ಳುವಾಗ ಜಲಸಂಪನ್ಮೂಲಗಳ ಕಟ್ಟೆಯ 
ಏರಿ, ತೂಬು ಮುಂತಾದವುಗಳಿಗೆ ಯಾವುದೇ ರೀತಿಯ ಹಾನಿಯಾಗದಂತೆ ನೋಡಿಕೊಳ್ಳತಕ್ಕದ್ದು. ಹೀಗೆ ಸಂಭವಿಸುವ ನಷ್ಟಗಳೆಲ್ಲಕ್ಕೂ 
ಗುತ್ತಿಗೆದಾರರನ್ನೇ ಹೊಣೆಗಾರರನ್ನಾಗಿ ಮಾಡಲಾಗುವುದು. 


ಟೆಂಡರ್‌/ಹರಾಜಿನ ಮೂಲಕ ಜಲಸ೦ಪನ್ಮೂಲಗಳ ವಿಲೇವಾರಿಯು ಪ್ರಸ್ತುತ ಚಾಲ್ತಿಯಲ್ಲಿರುವ ನಿಯಮಗಳಿಗೆ, ಷರತ್ತುಗಳಿಗೆ ಹಾಗೂ 


ನಿಬಂಧನೆಗಳಿಗೆ ಒಳಪಟ್ಟಿರುವುದಲ್ಲದೆ ಸರ್ಕಾರವು/ಮೀನುಗಾರಿಕೆ ಇಲಾಖೆಯು ಕಾಲಕಾಲಕ್ಕೆ ವಿಧಿಸಬಹುದಾದ ಮತ್ತು ಮಾರ್ಪಡಿಸಬಹುದಾದ 
ಹೆಚ್ಚುವರಿ ನಿಯಮಗಳಿಗೆ, ಷರತ್ತುಗಳಿಗೆ ಮತ್ತು ನಿಬಂಧನೆಗಳಿಗೆ ಒಳಪಟ್ಟಿರುತ್ತದೆ. 


ಯಾವುದೇ ನಿಯಮದ ಉಲ್ಲಂಘನೆಯಾದಲ್ಲಿ, ಗುತ್ತಿಗೆಗೆ ಪಡೆಯಲಾದ ಜಲಸಂಪನ್ಮೂಲದ ಮೀನು ಪಾಶುವಾರು ಹಕ್ಕನ್ನು ರದ್ದುಪಡಿಸುವ ಮತ್ತು 
ಮರುವಿಲೇವಾರಿ ಮಾಡುವ ಅಧಿಕಾರವು ಮೀನುಗಾರಿಕೆ ಇಲಾಖೆಗೆ ಇರುತ್ತದೆ. 


ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ೪೨೧ 





(22) ಗುತ್ತಿಗೆದಾರರು ಗುತ್ತಿಗೆ ಪಡೆದ ಜಲಸ೦ಪನ್ಮೂಲಗಳಲ್ಲಿ ಮೀನು ಹಿಡಿಯುವ ಮೀನುಗಾರರಿಗೆ ಜೀವ ರಕ್ಷಣಾ ಕವಚ (ಲೈಫ್‌ ಜಾಕೆಟ್‌) ಹಾಗೂ 
ವಿಮಾ ಸೌಲಭ್ಯವನ್ನು ಕಡ್ಡಾಯವಾಗಿ ಒದಗಿಸುವುದು. 


(23) ಗುತ್ತಿಗೆಗೆ ಪಡೆಯಲಾದ ಜಲಸಂಪನ್ಮೂಲದಲ್ಲಿ ಸಂಶೋಧನೆ, ವಿಸ್ತರಣೆ ಮತ್ತು ಇತರೆ ಉತ್ತೇಜನ ಪೂರ್ವಕ ಚಟುವಟಿಕೆಗಳನ್ನು ಕೈಗೊಳ್ಳುವ ಹಕ್ಕು 
ಮೀನುಗಾರಿಕೆ ಇಲಾಖೆಗೆ ಇರುತ್ತದೆ. 


ಮೇಲಿನ ಎಲ್ಲಾ ಷರತ್ತು ಮತ್ತು ನಿಬಂಧನೆಗಳಿಗೆ ಬದ್ದರಾಗಿರುತ್ತೇನೆ೦ದು ದೃಢೀಕರಿಸುತ್ತೇವೆ. 


ಸ್ಥಳ- 
ದಿನಾಂಕ;- ಯಶಸ್ವಿ ಟೆಂಡರ್‌ದಾರರ/ಬಿಡ್‌ದಾರರ 
ಸಹಿ ಮತ್ತು ಹೆಸರು 
ಪೂರ್ಣ ವಿಳಾಸ 
ದೂರವಾಣಿ ಸಂಖ್ಯೆ. 
ಸಾಕ್ಷಿಗಳು 


(1) 
(2) 
(3) 
(ವಿ.ಸೂ:- ರೂ.200-00ರ ಮೌಲ್ಯದ ಛಾಪ ಕಾಗದದಲ್ಲಿ ಟೆಂಡರ್‌ದಾರರು/ಬಿಡ್‌ದಾರರು ಅನುಬಂಧ-15ರ ಮುಚ್ಚಳಿಕೆ ಪತ್ರದೊಡನೆ ಬರೆದುಕೊಡಬೇಕು) 
ಆದೇಶ ಸಂಖ್ಯೆ:ಪಸಂಮೀ 125 ಮೀಇ 2013, ಬೆಂಗಳೂರು ದಿನಾಂಕ:21-02-2014ರ 
ಅನುಬಂಧ-15 
(ಮೀನುಗಾರಿಕೆ ಇಲಾಖೆ) 


ಸರ್ಕಾರಿ ಜಲಸಂಪನ್ಮೂಲಗಳ ಮೀನು ಪಾಶುವಾರು ಹಕ್ಕನ್ನು ಟೆಂಡರ್‌-ಕಂ-ಹರಾಜು ಮುಖಾಂತರ ಗುತ್ತಿಗೆಗೆ ಪಡೆದ ಯಶಸ್ವಿ ಟೆಂಡರ್‌ದಾರರು/ಬಿಡ್‌ದಾರರು 
ನಿಗದಿತ ಛಾಪಾ ಕಾಗದದಲ್ಲಿ ಬರೆದುಕೊಡುವ ಮುಚ್ಚಳಿಕೆ ಪತ್ರ 


Se ಬಲಯ ತರಲಾ ಕವ ಹ ಜು ಜಲಸಂಪನ್ಮೂಲದ 
ಮೀನು ಪಾಶುವಾರು ಹಕ್ಕನ್ನು ಸನ್‌ ಎರಡು ಸಾವಿರದ .................... ನೇ ಇಸವಿ ನೇ ದಿನಾಂಕದಲ್ಲಿ 
ನಡೆದ ಬಹಿರಂಗ ಟೆಂಡರ್‌ / ಹರಾಜು ಮೂಲಕ ಅತೀ ಹೆಚ್ಚಿನ ಸವಾಲು ಮಾಡಿ ಗುತ್ತಿಗೆಗೆ ಪಡೆದು ಈ ದಿನ ಅಂದರೆ ದಿನಾಂಕ ..............ು 
ರಂದು ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-2), ..... ತಾಲ್ಲೂಕು ಇವರಿಗೆ ನಾನು/ನಾವು ಖುದ್ದು ಬರೆದು ಕೊಟ್ಟು ಮುಚ್ಚಳಿಕೆ 


ಡ್‌ 
ಪತ್ರ. 





ಸದರಿ ಜಲಸಂಪನ್ಮೂಲದ ಮೀನು ಪಾಶುವಾರು ಹಕ್ಕನ್ನು ದಿನಾ೦ಕ ................. ರಿ೦ದ ತಾ ದಿನಾಂಕದವರೆಗೆ ಗುತ್ತಿಗೆ ಮೂಲಕ 
ಪಡೆದಿರುತ್ತೇನೆ/ವೆ. ಇದರ ಬಿಡ್‌/ಟೆಂಡರ್‌ ಮೊತ್ತ ಅಂದರೆ ರೂ. ಗಳನ್ನು ಮತ್ತು ಇದಕ್ಕೆ ಸಂಬಂಧಿಸಿದ ಭದ್ರತಾ ಠೇವಣಿ ಮೊತ್ತ 
ಗಳನ್ನು ಅಂದರೆ ಈ ರೀತಿಯಾಗಿ ಒಟ್ಟು ರೂ. .. ಗಳನ್ನು ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-2), 
ರವರಿಗೆ ಬ್ಯಾಂಕ್‌ ನಗದು ಹುಂಡಿ (..................ಎ ಬ್ಯಾಂಕಿನ ಡಿ.ಡಿ. ಸಂ. ............... ದಿನಾರಿಕ ಷಾ ರ) 
ಮುಖಾಂತರ ಪಾವತಿ ಮಾಡಿ ರಸೀದಿ ಪಡೆದಿರುತ್ತೇನೆ/ವೆ. 

ಈ ಜಲಸಂಪನ್ಮೂಲದಲ್ಲಿ ಮೀನು ಕೃಷಿ ಕೈಗೊಳ್ಳುವಾಗ ಗುತ್ತಿಗೆಗೆ ಪಡೆದಿರುವ ಪೂರ್ಣ ಅವಧಿಯಲ್ಲಿ ಈ ಮುಚ್ಚಳಿಕೆ ಪತ್ರಕ್ಕೆ ಲಗತ್ತಿಸಿದ ಎಲ್ಲಾ ಷರತ್ತು 
ಮತ್ತು ನಿಬಂಧನೆಗಳನ್ನು (ಈ ಆದೇಶದ ಅನುಬಂಧ-14 ರಲ್ಲಿ ಲಗತ್ತಿಸಿದೆ) ಹಾಗೂ ಸರ್ಕಾರವು / ಮೀನುಗಾರಿಕೆ ಇಲಾಖೆಯು ಕಾಲಕಾಲಕ್ಕೆ 
ವಿಧಿಸಬಹುದಾದ ಹೆಚ್ಚುವರಿ ಷರತ್ತು ಮತ್ತು ನಿಬಂಧನೆಗಳನ್ನು ಕಡ್ಡಾಯವಾಗಿ ಪಾಲಿಸಲು ಬದ್ಧರಾಗಿರುತ್ತೇನೆ/ಬದ್ಧರಾಗಿರುತ್ತೇವೆ. ಒಂದು ವೇಳೆ ಸದರಿ 
ಷರತ್ತು ಮತ್ತು ನಿಬಂಧನೆಗಳನ್ನು ಉಲ್ಲಂಘಿಸಿದಲ್ಲಿ ನನಗೆ/ನಮಗೆ ನೀಡಿದ ಜಲಸ೦ಪನ್ಮೂಲದ ಮೀನು ಪಾಶುವಾರು ಹಕ್ಕಿನ ಗುತ್ತಿಗೆ ಆದೇಶವನ್ನು 
ರದ್ದುಗೊಳಿಸುವ ಹಾಗೂ ಠೇವಣಿ ಮೊತ್ತವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವ ಕ್ರಮವು ನನಗೆ/ನಮಗೆ ಒಪ್ಪಿಗೆಯಾಗಿರುತ್ತದೆ. 


ಈ ಗುತ್ತಿಗೆ ಅವಧಿಯ ನಂತರ ಸದರಿ ಜಲಸಂಪನ್ಮೂಲದ ಮೀನು ಪಾಶುವಾರು ಹಕ್ಕು ನನಗೆ/ನಮಗೆ ಇರುವುದಿಲ್ಲವೆಂಬುದು ಕೂಡ ನನಗೆ/ನಮಗೆ 
ಮನವರಿಕೆಯಾಗಿರುತ್ತದೆ. 





ಸ್ಥಳ;- 

ದಿನಾಂಕ: ಯಶಸ್ವಿ ಟೆಂಡರ್‌ದಾರರು/ಬಿಡ್‌ದಾರರ 
ಸಹಿ ಮತ್ತು ಹೆಸರು 
ಪೂರ್ಣವಿಳಾಸ 
ದೂರವಾಣಿ ಸಂಖ್ಯೆ 

ಸಾಕ್ಷಿಗಳು 


(1) 
(2) 
(3) 
(ವಿ.ಸೂ:- ರೂ.200-00ರ ಮೌಲ್ಯದ ಛಾಪ ಕಾಗದದಲ್ಲಿ ಟೆಂಡರ್‌ದಾರರು / ಬಿಡ್‌ದಾರರು ಬರೆದು ಕೊಡಬೇಕಾದ ಮುಚ್ಚಳಿಕೆ ಪತ್ರ 


೪೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ಭಾಗ೧ 





ಆದೇಶ ಸಂಖ್ಯೆ:ಪಸಂಮೀ 125 ಮೀಇಇ 2013, ಬೆಂಗಳೂರು ದಿನಾಂಕ:21-02-2014ರ 
ಅನುಬಂಧ-16 
ನದಿಗಳು/ಜಲಾಶಯಗಳಲ್ಲಿ/ಅಳಿವೆಗಳಲ್ಲಿ ಮೀನು ಹಿಡಿಯಲು ಪರವಾನಗಿ ಕೋರಿ ಅರ್ಜಿ 





ಪಾಸ್‌ ಪೋರ್ಟ 


ಅಳತೆಯ ಇತ್ತೀಚಿನ 
ಭಾವಚಿತ್ರ 














1 ಅರ್ಜಿದಾರರ ಹೆಸರು 
2 ವಿಳಾಸ ಮತ್ತು ದೂರವಾಣಿ ಸಂಖ್ಯೆ 
3 ವಾಸ ಸ್ಥಳ ದೃಢೀಕರಣ ಪತ್ರ 


(ಪಡಿತರ ಚೀಟಿ/ಆಧಾರ್‌ ಕಾರ್ಡ್‌ /ಚುನಾವಣಾ ಗುರುತಿನ ಚೀಟಿ/ ಸರ್ಕಾರದ ಇತರೆ ದಾಖಲಾತಿ ಗಳನ್ನು ಲಗತ್ತಿಸುವುದು) 



















































































4 | ಪರವಾನಗಿ ಕೋರಲಾದ ಜಲಪ್ರದೇಶ 
5 ಈ ಹಿಂದೆ ಈ ಜಲಾಶಯ/ ನದಿಯಲ್ಲಿ ಮೀನು ಹಿಡಿಯಲು ಪರವಾನಗಿ ಪಡೆದಿದ್ದಲ್ಲಿ ಅದರ ಪ್ರತಿ 
6 ಪರವಾನಗಿ ಕೋರಿರುವ ಮೀನು ಹಿಡಿಯುವ ವಿಧಾನ 
7 ಪರವಾನಗಿಯ ನಿಗದಿತ ಶುಲ್ಕದ ಡಿ.ಡಿ (ಬ್ಯಾಂಕ್‌ ನಗದು ಹುಂಡಿ)/ ನಗದು ರಶೀದಿ ಸಂಖ್ಯೆ. 
ಸ್ಥಳ- 
ದಿನಾಂಕ:- ಅರ್ಜಿದಾರನ ಸಹಿ 
ಆದೇಶ ಸಂಖ್ಯೆ:ಪಸಂಮೀ 125 ಮೀಇಇ 2013, ಬೆಂಗಳೂರು ದಿನಾಂಕ:21-02-2014ರ 
ಅನುಬಂಧ-17 
ಮೀನುಗಾರಿಕೆ ಇಲಾಖೆ 
ಮೀನು ಹಿಡಿಯುವುದಕ್ಕೆ ಪರವಾನಗಿ 
ಪಾಸ್‌ ಪೋರ್ಟ 
ಅಳತೆಯ ಇತ್ತೀಚಿನ ಭಾವಚಿತ್ರ 
1 ಪರವಾನಗಿದಾರನ ಹೆಸರು 
2 ಪರವಾನಗಿದಾರನ ವಿಳಾಸ 
3 ಮೀನು ಹಿಡಿಯಲು ಅವಕಾಶ ಕೊಟ್ಟಿರುವ ಪ್ರದೇಶ 
4 | ಯಾವ ವಿಧಾನದಲ್ಲಿ ಮೀನು ಹಿಡಿಯಲು ಪರವಾನಗಿ 
5 ಪರವಾನಗಿ ಶುಲ್ಕ ಮತ್ತು ರಸೀದಿ ಸಂಖ್ಯೆ 
6 | ಪರವಾನಗಿ ಪ್ರಾರಂಭದ ದಿನಾಂಕ 
7 | ಪರವಾನಗಿ ಮುಕ್ತಾಯದ ದಿನಾಂಕ 
ದಿನಾಂಕ ————————————————— ಪರವಾನಗಿ ನೀಡುವ ಅಧಿಕಾರಿಯ ಸಹಿ 
ಸ್ಥಳ:- ಹೆಸರು ಮತ್ತು ಪದನಾಮ 


ಮೊಹರು 
(ಷರತ್ತು ಮತ್ತು ನಿಬಂಧನೆಗಳು ಹಿಂಬದಿಯಲ್ಲಿ) 


ಷರತ್ತು ಮತ್ತು ನಿಬಂಧನೆಗಳು 

1 ಪರವಾನಗಿ ಅವಧಿಯು “ಮೀನುಗಾರಿಕೆ ವರ್ಷಕ್ಕೆ” ಮಾತ್ರ ಸಿಮೀತವಾಗಿರುತ್ತದೆ. ಮೀನುಗಾರಿಕೆ ವರ್ಷದ ಯಾವುದೇ ಸಮಯದಲ್ಲಿ ಪರವಾನಗಿ 
ನೀಡಿದರೂ ಸಹ ಮೀನುಗಾರಿಕೆ ವರ್ಷದ ಅಂತ್ಯಕ್ಕೆ. ಅಂದರೆ ಜೂನ್‌ 30ಕ್ಕೆ ಪರವಾನಗಿ ಕೊನೆಗೊಳ್ಳುತ್ತದೆ. 

2. ಪರವಾನಗಿಗಳನ್ನು ಒಬ್ಬರಿಂದ ಒಬ್ಬರಿಗೆ ವರ್ಗಾಯಿಸುವಂತಿಲ್ಲ. 

3. ಪರವಾನಗಿದಾರರು ಮೀನುಗಾರಿಕೆ ನಿಷೇಧದ ಅವಧಿಯಲ್ಲಿ (ಜೂನ್‌ 1 ರಿಂದ ಜುಲೈ 30ರವರೆಗೆ) ಮೀನು ಹಿಡಿಯುವುದನ್ನು ಪೂರ್ಣವಾಗಿ 
ನಿಷೇಧಿಸಲಾಗಿದೆ. ಮತ್ತು ಈ ಅವಧಿಯಲ್ಲಿ ಕ್ರೀಡಾ ಮೀನುಗಾರರಿಗೆ ಪರವಾನಗಿಗಳನ್ನು ವಿತರಿಸಲಾಗುವುದಿಲ್ಲ. 

4. ನದಿ, ಅಳಿವೆ ಮತ್ತು ಜಲಾಶಯಗಳಲ್ಲಿ ಮೀನು ಹಿಡಿಯುವ ಎಲ್ಲಾ ಸಮಯದಲ್ಲಿ ಪರವಾನಗಿದಾರರು ಪರವಾನಗಿ ಪ್ರತಿ ಮತ್ತು ಗುರುತಿನ 
ಚೀಟಿಯನ್ನು ಕಡ್ಡಾಯವಾಗಿ ಹೊಂದಿರಬೇಕು. 





ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ೪೨೩ 
5. ಪರವಾನಗಿ ಪಡೆದ ಮೀನುಗಾರರು ಪರವಾನಗಿಯಲ್ಲಿ ತಿಳಿಸಿರುವ ವಿಧಾನದಲ್ಲಿ ಮಾತ್ರ ಮೀನು ಶಿಕಾರಿ ಮಾಡುವುದು. ಡೈನಾಮೆಟ್‌, ವಿಷಕಾರಕ 
ಅಥವಾ ರಾಸಾಯನಿಕ ವಸ್ತುಗಳನ್ನು ಉಪಯೋಗಿಸಿ ಮೀನುಗಾರಿಕೆ ಮಾಡಿದ್ದಲ್ಲಿ ಪರವಾನಗಿಯನ್ನು ತಕ್ಷಣದಿಂದ ರದ್ದು ಮಾಡಲಾಗುವುದು. 

6. ಪರವಾನಗಿ ಹೊಂದಿದ ಮೀನುಗಾರರು ಪರವಾನಗಿಯಲ್ಲಿ ನಿಗಧಿಪಡಿಸಿದ ಪ್ರದೇಶದಲ್ಲಿ ಮಾತ್ರ ಮೀನುಗಾರಿಕೆಯನ್ನು ಮಾಡಲು 
ಹಕ್ಕುಳ್ಳವರಾಗಿರುತ್ತಾರೆ. 

7. ಪರವಾನಗಿಯಲ್ಲಿ ನಿಗಧಿಪಡಿಸಿರುವ ನಿಗಧಿತ ಕಣ್ಣಿನ ಅಳತೆಯ ಬಲೆಗಳನ್ನು ಮಾತ್ರ ಉಪಯೋಗಿಸಿ ಮೀನು ಹಿಡಿಯುವುದು. 

8. ನದಿ, ಅಳಿವೆ ಮತ್ತು ಜಲಾಶಯದಲ್ಲಿ ಎಳೆ ಬಲೆಗಳು, ಮಾರಿ ಬಲೆಗಳು ಮತ್ತು ಇನ್ನಿತರೆ ಪ್ರಕಾರದ ಎಳೆ ಬಲೆಗಳನ್ನು ಉಪಯೋಗಿಸಿ ಮೀನು 
ಹಿಡಿಯುವುದನ್ನು ನಿಷೇಧಿಸಲಾಗಿದೆ. 

9. ಪರವಾನಗಿದಾರರು ಮೀನು ಹಿಡಿಯವ ಸಮಯದಲ್ಲಿ ಜೀವ ರಕ್ಷಕ ಸಾಧನವಾದ ಲೈಫ್‌ ಜಾಕೆಟ್‌ನ್ನು ಧರಿಸುವುದು ಕಡ್ಡಾಯ ಮತ್ತು ಜೀವ 
ರಕ್ಷಣೆಗೆ ಎಲ್ಲಾ ಮುಂಜಾಗರೂಕತೆ ಕ್ರಮಗಳನ್ನು ಕೈಗೊಳ್ಳುವುದು. 

10. ಮೀನುಗಳ ಸಂರಕ್ಷಣೆಗಾಗಿ "ಮತ್ಸ್ಯಧಾಮ” ಗಳೆಂದು ಗುರುತಿಸಿದ ಸ್ಥಳಗಳಲ್ಲಿ ಕಡ್ಡಾಯವಾಗಿ ಮೀನುಗಾರಿಕೆಯನ್ನು ಪೂರ್ಣವಾಗಿ ನಿಷೇಧಿಸಿದೆ. 
ಮತ್ಸ್ಯಧಾಮಗಳಲ್ಲಿ ಪರವಾನಗಿದಾರರು ಮೀನುಗಾರಿಕೆ ಮಾಡಿದ್ದಲ್ಲಿ ಅಂತಹ ಪರವಾನಗಿಯನ್ನು ತಕ್ಷಣದಿಂದ ರದ್ದುಗೊಳಿಸುವುದು ಹಾಗೂ ಅವರ 
ಹೆಸರನ್ನು ಕಪ್ಪುಪಟ್ಟಿಗೆ ಸೇರಿಸಿ ಮುಂದಿನ ಸಾಲುಗಳಿಗೆ ಪರವಾನಗಿಯನ್ನು ನಿರಾಕರಿಸಲಾಗುವುದು. 

11. ಪರವಾನಗಿದಾರರು ಮೀನು ಹಿಡಿಯವಾಗ ಜಲಾಶಯದ ಅಳಿವೆಗಳ ಮತ್ತು ನದಿಯ ಭದ್ರತೆ ಮತ್ತು ನೀರಿನ ಸ್ವಚ್ಛತೆ (ಮಾಲಿನ್ಯಕರಣಗೊಳ್ಳದಂತೆ) 
ನೋಡಿಕೊಳ್ಳತಕ್ಕದ್ದು. ಪರವಾನಗಿಗೆ ಸಂಬಂಧಪಟ್ಟಂತೆ ಭದ್ರತೆ ಪ್ರಾಧಿಕಾರ ಅಥವಾ ಇಲಾಖೆಯು ವಿಧಿಸುವ ಹೆಚ್ಚುವರಿ ಷರತ್ತು ಮತ್ತು 
ನಿಬಂಧನೆಗಳನ್ನು ಉಲ್ಲಂಘಿಸಬಾರದು. 

12. ಪರವಾನಗಿದಾರರು ನದಿ, ಅಳಿವೆ ಮತ್ತು ಜಲಾಶಯದಲ್ಲಿ ಹಿಡಿದ ಮೀನಿನ ಅಂಕಿ ಅಂಶಗಳನ್ನು ಪ್ರತಿ ತಿಂಗಳು ಸಂಬಂಧಪಟ್ಟ ತಾಲ್ಲೂಕು 
ಮೀನುಗಾರಿಕೆ ಅಧಿಕಾರಿಗೆ ಒದಗಿಸತಕ್ಕದ್ದು. 

13. ಪ್ರಕೃತಿ ವಿಕೋಪದಿಂದ ಪರವಾನಗಿದಾರರಿಗೆ ನಷ್ಟ ಅಥವಾ ಸಲಕರಣೆಗಳಿಗೆ ಹಾನಿ ಉಂಟಾದಲ್ಲಿ ಅಥವಾ ನಷ್ಟ ಉಂಟಾದಲ್ಲಿ ಅಂತಹ ನಷ್ಟಗಳಿಗೆ 
ಇಲಾಖೆಯು ಜವಾಬ್ದಾರರಾಗುವುದಿಲ್ಲ. 

14. ಸಂಶೋಧನೆಗಾಗಿ ಮೀನುಗಳಿಗೆ “ ಟ್ಯಾಗ್‌ ” ಮಾಡಿದ ಮೀನುಗಳು ಬಲೆಯಲ್ಲಿ ಸಿಕ್ಕಿದ್ದಲ್ಲಿ ಅಂತಹ ಮೀನುಗಳನ್ನು ಮತ್ತೆ ನೀರಿಗೆ ವಾಪಸ್ಸು 
ಬಿಡುವುದು ಅಥವಾ ಅ೦ತಹ ಮೀನುಗಳನ್ನು ತಾಲ್ಲೂಕು ಮೀನುಗಾರಿಕೆ ಅಧಿಕಾರಿಗೆ ಒಪ್ಪಿಸತಕ್ಕದ್ದು. 

ಆದೇಶ ಸಂಖ್ಯೆ:ಪಸಂಮೀ 125 ಮೀಇಇ 2013, ಬೆಂಗಳೂರು ದಿನಾಂಕ:21-02-2014ರ 
ಅನುಬಂಧ-18 
ಕಡತ ಸಂಖ್ಯೆ 


ಜಲಸಂಪನ್ಮೂಲದ ಮೀನು ಪಾಶುವಾರು ಹಕ್ಕನ್ನು ವಿಲೇ ಮಾಡುವ ಬಗ್ಗೆ ಚೆಕ್‌ಲಿಸ್ಟ್‌ 
(ತಾಲ್ಲೂಕು ಮಟ್ಟದ ಮೀನುಗಾರಿಕೆ ಅಧಿಕಾರಿಯು ನೀಡತಕ್ಕದ್ದು) 





1 ಜಲಸಂಪನ್ಮೂಲದ ಹೆಸರು ಮತ್ತು ಪೂರ್ಣ ವಿಳಾಸ 











2 | ಜಲಸಂಪನ್ಮೂಲದ ವಿಸ್ತೀರ್ಣ 1) ಅಚ್ಚುಕಟ್ಟು-------- ಹೆ. 
2) ಜಲವಿಸ್ತೀರ್ಣ------ ಹೆ. 
3 | ಕಳೆದ 5 ವರ್ಷಗಳ ಅವಧಿಯ ವಿಲೇವಾರಿ ವಿವರ (ಗುತ್ತಿಗೆಗೆ ಪಡೆದಿದ್ದ ಗುತ್ತಿಗೆ 
ಗುತ್ತಿಗೆದಾರರ / ಟೆಂಡರುದಾರರ / ಬಿಡ್‌ದಾರರ ಹೆಸರು ಮತ್ತು ಜು ಹಟ ಚಟ ಜ್‌ 
ದ್‌ ಸ ವರ್ಷ ಡ್‌ ಪಾವತಿಸಿದ 
ಪೂರ್ಣ ವಿಳಾಸ ಹಾಗೂ ವಿಲೇವಾರಿ ವಿಧಾನ (ಗುತ್ತಿಗೆಯ ವಿಧಾನ ಟ್ರ ಪ 
ಮುಖಾಂತರವೇ ಅಥವಾ ಟೆಂಡರ್‌-ಕಂ-ಹರಾಜು ಮುಖಾಂತರವೇ) > ವಿವರ 
ವಿಳಾಸ 


























4 | ಈ ಹಿಂದೆ ಗುತ್ತಿಗೆ ನೀಡಿದ ಪ್ರಾಧಿಕಾರ, ಆದೇಶ ಸಂ., ದಿನಾಂಕ, 
ಮತ್ತು ಅವಧಿ (ಈ ಹಿಂದೆ ಗುತ್ತಿಗೆ ನೀಡಿದ ಆದೇಶದ ಪ್ರತಿ 
ಲಗತ್ತಿಸುವುದು) 








5 | ಪ್ರಸಕ್ತ ಸಾಲಿಗೆ ಹೊಸದಾಗಿ ಗುತ್ತಿಗೆ ಕೋರುತ್ತಿರುವ ಗುತ್ತಿಗೆದಾರ 
ಸಂಘಗಳ ಹೆಸರು ಮತ್ತು ಪೂರ್ಣ ವಿಳಾಸ. (ಪ್ರತ್ಯೇಕವಾಗಿ 
ನೀಡಬಹುದು) 




















Licensed to post without prepayment WPP No. 297 


R.N.l. No. KARBIL/2001/47147 POSTAL REGN. No. RNP/KA/BGS/2202/2014-16 








೪೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೬, ೨೦೧೪ ಭಾಗ ೧ 








6 | ಈಗಾಗಲೇ ಅವರು ಗುತ್ತಿಗೆಗೆ ಪಡೆದಿರುವ ಗುತ್ತಿಗೆಗೆ ನೀಡಲು 
ಸ್ತಾಪಿಸಿರುವ ಜಲಸಂಪನ್ಮೂಲಗಳ ವಿವರಗಳು 


(€L 


ಜಲವಿಸ್ತೀರ್ಣ 
ಕೆರೆಯ ಹೆಸರು ಗ್ರಾಮ/ತಾಲ್ಲೂಕು 
(ಹೆಕ್ಟೇರ್‌) 














7 | ಪ್ರಸ್ತುತ ನಿಗದಿಪಡಿಸಲಾದ ಗುತ್ತಿಗೆ ಮೊತ್ತ + ಠೇವಣಿ ಮೊತ್ತ. 


(ಪಾವತಿಸಿರುವ ಬಗ್ಗೆ ದಾಖಲಾತಿಗಳನ್ನು ಲಗತ್ತಿಸುವುದು) 





8 | ಗುತ್ತಿಗೆಗೆ ಕೋರಲಾಗಿರುವ ಅವಧಿ (ಎಷ್ಟು ವರ್ಷಗಳಿಗೆ) 





9 | ಗುತ್ತಿಗೆಗೆ ಕೋರಲಾದ ಪ್ರಕಟಣೆ ಲಗತ್ತಿಸುವುದು 





10 | ಟೆಂಡರ್‌ / ಹರಾಜು ಪ್ರಕಟಣೆ ಲಗತ್ತಿಸುವುದು. 





11 | ಟೆಂಡರ್‌/ಹರಾಜು ಪತ್ರಿಕಾ ಪ್ರಕಟಣೆ ಲಗತ್ತಿಸುವುದು. 





12 | ಟೆಂಡರ್‌/ಹರಾಜು ನಡೆಸಿದ ದಿನಾಂಕ 





13 | ಟೆಂಡರ್‌/ಹರಾಜಿನಲ್ಲಿ ಭಾಗವಹಿಸಿದ ವ್ಯಕ್ತಿಗಳು /ಸಂಘ ಸಂಸ್ಥೆಗಳ 


ವಿವರ (ಪ್ರತ್ಯೇಕವಾಗಿ ನೀಡುವುದು) 





14 | ಮೂಲ ಹರಾಜು ಪಟ್ಟ ಲಗತ್ತಿಸುವುದು 





15 | ಮೂಲ ಹರಾಜು ಇಸ್ಮಿಹಾರ್‌ ಲಗತ್ತಿಸುವುದು. 





16 | ಮೂಲ ಟೆಂಡರ್‌ ಅರ್ಜಿಗಳನ್ನು ಲಗತ್ತಿಸುವುದು. 





17 ಗುತ್ತಿಗೆ/ಟೆಂಡರ್‌/ಹರಾಜು ಇಲಾಖೆ ನೀತಿ ನಿಯಮಗಳಿಗೆ 
ಅನುಗುಣವಾಗಿದೆಯೇ? 








18 | ತಾಲ್ಲೂಕು ಮಟ್ಟದ ಮೀನುಗಾರಿಕೆ ಅಧಿಕಾರಿಯ ಅಭಿಪ್ರಾಯ ಮತ್ತು 





ದಂ 








ಶಿಫಾರಸ್ಸು 
ದಿನಾಂಕ :- ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-2), 
ಬ ತ" ಷಟ 4 (.(( (ಳಳ ್ಯೃ ೃ 1  ೀ ೂೂತು ತಾಲ್ಲೂಕು 
[A] ಣಿ 
ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರು/ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-1) 
(ಜಿಲ್ಲಾಮಟ್ಟದ ಮೀನುಗಾರಿಕೆ ಅಧಿಕಾರಿಗಳ ಶಿಫಾರಸ್ಸು) 
ದಿನಾಂಕ:- ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರು/ 
ಸ್ಥಳ:- ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-1) 
PL. ಜಿಲ್ಲೆ 
PR.201 
SC.1000 





ಮುದಕಡು ಹಾಗೂ ಪ್ರಕಾಶಕಡು:- ಸಂಕಲನಾಧಿಕಾರಿಗಳು 


, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59 





